


ಅಧಿಕೃತವಾಗಿ ಪ್ರಕಟಿಸಲಾದುದು 

ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೦, ೨೦೧೫ (ಮಾರ್ಗಶಿರ ೧೯, ಶಕ ವರ್ಷ ೧೯೩೭) ಸಂಚಿಕೆ ೪೯ 
Bengaluru, Thursday, December 10, 2015 (Margashira 19, Shaka Varsha 1937) Issue 49 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 





ಸಂಪುಟ ೧೫೦ 
Volume 150 





ಕಾನೂನು ಸಚಿವಾಲಯ 


ವಿಷಯ: ಅಂಜುಮನ್‌ ಕಾನೂನು ಕಾಲೇಜು, ವಿಜಯಪುರ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ 
ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎಂ 2009, ದಿನಾಂಕ:28-11-2012. 


2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: ಕಾಶಿಇ / 329/ ಖಾಕಾ ಕಾಲೇಜು/ 
2012-13/ಕಾಕಾವಿ, ದಿ:03-05-2013. 


3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆಸಕಇ/ 24/ 510/2014, ದಿನಾ೦ಕ: 06.02.2015. 


ಟಿ 


ಸಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (16)ರ ಅಂಜುಮನ್‌ ಕಾನೂನು ಕಾಲೇಜು, ವಿಜಯಪುರ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 

ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಅಂಜುಮನ್‌ ಕಾನೂನು ಕಾಲೇಜು, ವಿಜಯಪುರ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 
6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ 
ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ 
ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 

ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಅ೦ಜುಮನ್‌ ಕಾನೂನು ಕಾಲೇಜು, ವಿಜಯಪುರ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು 
ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು 


(೧೦೬೫) 


೧೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತಿಳಿಸಿರುವುದರಿಂದ ಸರ್ಕಾರವು ಅಂಜುಮನ್‌ ಕಾನೂನು ಕಾಲೇಜು, ವಿಜಯಪುರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 37 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅಂಜುಮನ್‌ ಕಾನೂನು ಕಾಲೇಜು, ವಿಜಯಪುರ ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬಂದಿ :- 




















ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. | ದರಗಾದ್‌.ಬಿ.ಆರ್‌ ಸಹಾಯಕ ಜಿಎಂ 01.07.2011 ಯುಜಿಸಿ ವೇತನ ಶ್ರೇಣಿ (NET 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುತ್ತಾರೆ) 
2. ಟಿ.ಪಿ. ಕಡಚೂರ ಸಹಾಯಕ ಜಿಎಂ 20.07.2010 ಯುಜಿಸಿ ವೇತನ ಶ್ರೇಣಿ (NET 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುತ್ತಾರೆ) 
3. | ಡಾ: ಸಂತೋಷ್‌ ಸಹಾಯಕ ಜಿಎಂ 20.07.2010 ಯುಜಿಸಿ ವೇತನ ಶ್ರೇಣಿ (PhD 
ಶಿವಪ ನಾಗಠಾಣ ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುತ್ತಾರೆ) 
4. | ಎ.ಎಂ.ಮುಶ್ರಿಫ್‌ ಗಂಥಪಾಲಕರು ಜಿಎಂ 20.08.2008 ರಾಜ್ಯ ವೇತನ ಶ್ರೇಣಿ 
(NET/SLET/Ph.D ವಿದ್ಯಾರ್ಹತೆ 
ಹೊಂದಿರುವುದಿಲ್ಲ) 























ಅಂಜುಮನ್‌ ಕಾನೂನು ಕಾಲೇಜು, ವಿಜಯಪುರ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ 
ಸಿಬ್ಬಂದಿಯನ್ನು ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


ಇವರ ನೇಮಕಾತಿ ಸಮಯದಲ್ಲಿ 37 ವರ್ಷಗಳಾಗಿರುವುದರಿಂದ 
1) ಶ್ರೀ ಹೊರಪೇಟಿ.ಎಂ.ಖಿ ವೇತನಾನುದಾನಕ್ಕೆ ಒಳಪಡಿಸಲು ಅವಕಾಶವಿರುವುದಿಲ್ಲ (ಕನಿಷ್ಠ 
ವಯೋಮಿತಿ 35 ವರ್ಷ, ಜಿಎಂ). 


ಇವರುಗಳು ದಿನಾಂಕ: 11.07.2009ರ ನ೦ತರ ನೇಮಕಾತಿಯಾಗಿದ್ದು, 
1) ಸಂಕದ.ಪಿ.ಇ. ಸರ್ಕಾರಿ ಆದೇಶ 
ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ 
ವಿದ್ಯಾರ್ಹತೆ NET/SLET/Ph.D ಹೊಂದದೆ ಇರುವುದರಿಂದ ಕಾನೂನು 
ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ ಪರಿಗಣಿಸಲು 
4) ಎಸ್‌.ಎಂ.ಮುಶ್ರಿಫ್‌ ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ 
ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ 
ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ NET/SLET/Ph.D ಪಡೆದಲ್ಲಿ 
ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


2) ಯು.ಎ.ಸರನಾಡಗೌಡ 


3) ಎಂ.ಐ.ಇನಾಂದಾರ್‌ 


ಬೋಧಕೇತರ ಸಿಬ್ಬಂದಿ:- 

















ಕ್ರ ಹೆಸರು ಸೇವೆಗೆ ಸೇರಿದ 

ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. ಎ.ಎ.ಯಾದವಾಡ ಪ್ರ.ದ.ಸ. ಜಿಎಂ 01.06.1985 14,550-26,700 
2. ಎ.ಆರ್‌.ನಾಡೆವಾಲೆ ದ್ವಿದ.ಸ ಜಿಎಂ 10.01.2011 11,600-21,000 
3. ಎಂ.ಎಂ.ಮಕಾಂದರ್‌ ಅಟೆಂಡರ್‌ ಜಿಎಂ 01.09.1980 10,400-16,400 
4. ಎ.ಎ.ಕರ್ಜಗಿ ಪರಿಚಾರಕರು ಜಿಎಂ 27.05.1985 9,600-14,550 
5. ಎಂ.ಎಂ.ಇನಾಂದಾರ್‌ ಪರಿಚಾರಕರು ಜಿಎಂ 01.12.1997 9,600-14,550 


























ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೬೭ 























ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌.ಸಿ. 01 ದ್ವಿ.ದ.ಸ ಎಸ್‌.ಸಿ. 01 
ಪ್ರಾಧ್ಯಾಪಕರು 
ಸಹಾಯಕ ಎಸ್‌.ಟಿ. 01 ಅಟೆಂಡರ್‌ ಎಸ್‌.ಸಿ 01 
ಪ್ರಾಧ್ಯಾಪಕರು 
ಪರಿಚಾರಕರು ಎಸ್‌.ಸಿ 01 
ಪರಿಚಾರಕರು ಎಸ್‌.ಟಿ 01 


























ಷರತ್ತುಗಳು : 





(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟ/ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಏವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ. ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 


ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ. 
ಅ೦ತಹ ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


೧೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಅಂಜುಮನ್‌ ಕಾನೂನು ಕಾಲೇಜು, ವಿಜಯಪುರ ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ 
ಲೆಕ್ಕ ಶೀರ್ಷಿಕೆ ಸಂಖ್ಯೆ; 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 56 ವೆಚ್ಚ-10/2015, ದಿನಾಂಕ; 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 533 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 
ವಿಷಯ: ಬಿ.ವಿ.ಬೆಲ್ಲದ ಕಾನೂನು ಕಾಲೇಜು, ಬೆಳಗಾವಿ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಯನ್ನು 
ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎಂ 2009, ದಿನಾ೦ಕ:28-11-2012. 
2) ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: ಕಾಶಿಇ/329/ಖಾಕಾ ಕಾಲೇಜು/ 2012-13/ 
ಕಾಕಾವಿ, ದಿನಾಂಕ 03-05-2013. 
3) ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ: ಸಕ/24/STC/2014, ದಿನಾ೦ಕ: 6.2.2015. 


ಮೇಲೆ ಓದಲಾದ ಕಮ ಸಂಖ್ಯೆ: ()ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (13)ರ ಬಿ.ವಿ.ಬೆಲ್ಲದ ಕಾನೂನು ಕಾಲೇಜು, ಬೆಳಗಾವಿ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಬಿ.ವಿ.ಬೆಲ್ಲದ ಕಾನೂನು ಕಾಲೇಜು, ಬೆಳಗಾವಿ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಬಿ.ವಿ.ಬೆಲ್ಲದ ಕಾನೂನು ಕಾಲೇಜು, ಬೆಳಗಾವಿ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು 
ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು 
ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತಿಳಿಸಿರುವುದರಿಂದ ಸರ್ಕಾರವು ಬಿ.ವಿ.ಬೆಲ್ಲದ ಕಾನೂನು ಕಾಲೇಜು, ಬೆಳಗಾವಿ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 35 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬಿ.ವಿ.ಬೆಲ್ಲದ ಕಾನೂನು ಕಾಲೇಜು, ಬೆಳಗಾವಿ ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೬೯ 





ಬೋಧಕ ಸಿಬಂದಿ :- 






































ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. | ಜಯಸಿಂಹ.ಬಿ ಪ್ರಾಂಶುಪಾಲರು | ಜಿಎಂ 07.08.2001 ರಾಜ್ಯ ವೇತನ ಶ್ರೇಣಿ (NET/ SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
2. | ಉಮಾ ಆರ್‌. ಸಹಾಯಕ ಜಿಎಂ 10.11.1997 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಹಿರೇಮಠ್‌ ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
ತ್ರಿ ಜಯ.ವಿ.ಮುರದಂಡೆ ಸಹಾಯಕ 3ಬಿ 29.07.2005 ಯುಜಿಸಿ ವೇತನ ಶ್ರೇಣಿ NET & PhD 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುತ್ತಾರೆ) 
4. | ಜ್ಯೋತಿ ಜಿ.ಹಿರೇಮಠ್‌ | ಸಹಾಯಕ ಜಿಎಂ 21.08.2007 ರಾಜ್ಯ ವೇತನ ಶ್ರೇಣಿ (NET/ SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
5. | ಸವಿತ.ಎಸ್‌.ಪಟ್ಟಣಶೆಟ್ಟಿ | ಸಹಾಯಕ ಜಿಎಂ 19.08.2008 ರಾಜ್ಯ ವೇತನ ಶ್ರೇಣಿ (NET/ SLET/Ph.D ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುವುದಿಲ್ಲ) 





ಬಿ.ವಿ.ಬೆಲ್ಲದ ಕಾನೂನು ಕಾಲೇಜು, ಬೆಳಗಾವಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 
ಹ ಇವರುಗಳು ದಿನಾಂಕ: 11.07.2009ರ ನಂತರ 
1  ಗೋಪಿಕಾ.ಬಿ. ಹೊಸಮನಿ. ನೇಮಕಾತಿಯಾಗಿದ್ದು. ಸರ್ಕಾರಿ ಆದೇಶ ಸಂಖ್ಯೆ: 
ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ 


2.  ಮಂಜುನಾಥ.ಎಸ್‌.ಅಲ್ಲಪನವರ್‌ 
ಲ ವಿದ್ಯಾರ್ಹತೆ NET/SLET/Ph.D ಹೊಂದದೆ ಇರುವುದರಿಂದ 
3. ಅತ್ತಿನಿ.ಪಿ.ಪರಬ್‌ 
4 > ಕಾನೂನು ಕಾಲೇಜಿನ ಸಹಾಯಕ 
4. ರಿಜಾರಾವ್‌ ಪ್ರಾಧ್ಯಾಪಕರು/ದೈ.ಶಿ.ಭೋ./ಗಂಥಪಾಲಕರು ಹುದ್ದೆಗಳಿಗೆ 
5.  ರಾಜಕುಮಾರ್‌.ಎಸ್‌.ಅಂಬಿ ಪರಿಗಣಿಸಲು ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ 





ಗೆ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ 
ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ 
ವಿದ್ಯಾರ್ಹತೆಯಾದ NET/SLET/Ph.D ಪಡೆದಲ್ಲಿ 
































ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ 

ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ 

ಪರಿಶೀಲಿಸಲಾಗುವುದು. 

ಬೋಧಕೇತರ ಸಿಬಂದಿ:- 
3 ಹು ಹುದ್ದೆ ಮೀಸಲಾತಿ ಬು ಭು ವೇತನ ಶ್ರೇಣಿ 
ಸಂ ಶೀ/ಶೀಮತಿ ಈ ದಿನಾಂಕ ತ್‌ 
ಶ್ರೀಕಾ೦ತ್‌.ಎಂ.ಜನವಾಡೆ ಅಧೀಕ್ಷಕರು ಜಿಎಂ 27.07.1981 20,000-—36.,300 
2. ಶೋಭಾ.ಸಿ.ತೊಲಗಿ ಪ್ರ.ದ.ಸ. ಜಿಎಂ 01.01.1988 14,550-26,700 
3. ಸುಶೀಲ.ಎನ್‌.ಚಿಕ್ಕಲಿ ದ್ವಿದ.ಸ. ಜಿಎಂ 27.11.1991 11.600-21,000 
4. ದೇರಪ್ಪಎಲ್‌.ಬಾಳಗೆ ಗ್ರಂಥಾಲಯ ಜಿಎಂ 12.07.1993 12,500-24,000 
ಸಹಾಯಕರು 

5. ಸುರೇಶ್‌.ಎ.ಕೋರಿ ಸಿ.ಸಿ.ಟಿ ಜಿಎಂ 10.08.1991 11,600-21,000 
6. ಮಂಜುಳಾ.ವಿ. ಗಿಡಬಳ್ಳಿ ದ್ವಿದ.ಬೆ ಜಿಎಂ 14.06.2005 11600-21,000 
7 ಚಿದಾನಂದ. ಎಸ್‌. ಕೆಂಚನ್ನವರ ಅಟೆಂಡರ್‌ ಜಿಎಂ 13.08.1991 10,400-16,400 
8 ಮಹಾದೇವ ಬಿ. ಗಳತಗೆ ಪರಿಚಾರಕರು ಜಿಎಂ 15.10.1991 9,600-14,550 
9 ಬಾಬು.ಎಸ್‌.ಚೌಗಲೆ ಪರಿಚಾರಕರು ಜಿಎಂ 01.09.1998 9,600-14,550 




















ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 








೧೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 























ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌.ಸಿ. 02 ದ್ವಿದಸ ಎಸ್‌.ಸಿ. 01 
ಪ್ರಾಧ್ಯಾಪಕರು 
ಸಹಾಯಕ ಎಸ್‌.ಟಿ. 01 ಅಟೆಂಡರ್‌ ಎಸ್‌.ಸಿ 01 
ಪ್ರಾಧ್ಯಾಪಕರು 
ಪರಿಚಾರಕರು ಎಸ್‌.ಸಿ. 01 
ಪರಿಚಾರಕರು ಎಸ್‌.ಟಿ. 01 


























ಷರತುಗಳು : 





(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 


(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 
(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 
(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 


(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 


(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 


ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಏವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 


(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 


(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 


(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 


ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೭೧ 





ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 
ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಬಿ.ವಿ.ಬೆಲ್ಲದ ಕಾನೂನು ಕಾಲೇಜು, ಬೆಳಗಾವಿ ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 
ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 44 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 536 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 


ವಿಷಯ: ಹುರಕಡ್ಲಿ ಅಜ್ಜ ಕಾನೂನು ಕಾಲೇಜು, ಧಾರವಾಡ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ 
ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎ೦ 2009, ದಿನಾಂಕ: 28-11-2012. 


2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: ಕಾಶಿಇ/329/ಖಾಕಾ 
ಕಾಲೇಜು/2012-13/ಕಾಕಾವಿ, ದಿನಾ೦ಕ:03-05-2013. 


3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆಸಕಇ/24/510/2014, ದಿನಾಂಕ: 06.02.2015. 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾದರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (19)ರ ಹುರಕಡ್ಲಿ ಅಜ್ಜ ಕಾನೂನು ಕಾಲೇಜು, ಧಾರವಾಡ, ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಹುರಕಡ್ಲಿ ಅಜ್ಜ ಕಾನೂನು ಕಾಲೇಜು, ಧಾರವಾಡ, ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ, ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸುತ್ತಾ ಸಂಬ೦ಧಪಟ್ಟ ಕಾಲೇಜಿನ ಆಡಳಿತ ಮ೦ಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) 
ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು ಹಾಗೂ ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಹುರಕಡ್ಲಿ ಅಜ್ಜ ಕಾನೂನು ಕಾಲೇಜು, ಧಾರವಾಡ, ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಆಡಳಿತ 
ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ 
ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ತಿಳಿಸಿರುವುದರಿಂದ ಸರ್ಕಾರವು ಹುರಕಡ್ಲಿ ಅಜ್ಜ ಕಾನೂನು ಕಾಲೇಜು, ಧಾರವಾಡ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 40 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹುರಕಡ್ಲಿ ಅಜ್ಜ ಕಾನೂನು ಕಾಲೇಜು, ಧಾರವಾಡ ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


೧೦೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ 


ಭಾಗ ೧ 





ಬೋಧಕ ಸಿಬ್ಬಂದಿ :- 






































3 ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 

ಸಂ ಶ್ರೀ/ಶ್ರೀಮತಿ ದಿನಾಂಕ 

I. ಡಾ: ಎಸ್‌.ವಿ.ಸೋಗಿ ಪ್ರಾಂಶುಪಾಲರು ಜಿಎಂ 23.07.1994 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ ಹೊಂದಿರುತ್ತಾರೆ.) 

2; ಡಾ: ಎಸ್‌.ಟಿ.ನಿರ್ವಾಣಿ ಸಹಾಯಕ ಜಿಎಂ 01.01.1996 ಯುಜಿಸಿ ವೇತನ ಶ್ರೇಣಿ (NET & PhD ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ.) 

3. ಎಸ್‌.ಎಸ್‌.ಗಾಳಿಮಠ ಸಹಾಯಕ ಜಿಎಂ 06.11.2012 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ ಹೊಂದಿರುತ್ತಾರೆ.) 
ಪ್ರಾಧ್ಯಾಪಕರು 

4. ಬಿ.ಬಿ.ಸಂತೋಜಿ ದೈ.ಶಿ.ಬೋಧಕರು | ಜಿಎಂ 04.02.1992 | ರಾಜ್ಯ ವೇತನ ಶ್ರೇಣಿ (NET/SLET/Ph.D ವಿದ್ಯಾರ್ಹತೆ 

ಹೊಂದಿರುವುದಿಲ್ಲ.) 
ಡಿ.ಬಿ.ಬಿರಾದಾರ್‌ ಗಂಥಪಾಲಕರು ಜಿಎಂ 22.06.1994 ರಾಜ್ಯ ವೇತನ ಶ್ರೇಣಿ (NET/SLET/Ph.D ವಿದ್ಯಾರ್ಹತೆ 
5. ಹೊಂದಿರುವುದಿಲ್ಲ.) 





ಹುರಕಡ್ಲಿ ಅಜ್ಜ ಕಾನೂನು ಕಾಲೇಜು, ಧಾರವಾಡ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


1) ಶ್ರೀಮತಿ ಸವಿತ ಪಾಟೀಲ್‌ 
2) ಶ್ರೀಮತಿ ಪದ್ಮಜಿ.ಧನವಾಡೆ 


ಇವರು ಕ್ರಮವಾಗಿ 37 ವರ್ಷ ಮತ್ತು 40 ವರ್ಷದಲ್ಲಿ ನೇಮಕಾತಿಯಾಗಿರುವುದರಿಂದ 
ವೇತನಾನುದಾನಕ್ಕೆ ಅವಕಾಶವಿರುವುದಿಲ್ಲ (ನೇಮಕಾತಿ ಕನಿಷ್ಠ ವರ್ಷ 35). 





1) ಶ್ರೀ ಶಿವಕುಮಾರ್‌ 
ಗೌಡ.ಎಸ್‌. 


ಬೋಧಕೇತರ ಸಿಬಂದಿ:- 


ಇವರು ದಿನಾಂಕ: 11.07.2009ರ ನ೦ತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ 
ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ 
NET/SLET/Ph.D ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ 
ಸಹಾಯಕ ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. 
ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, 
ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ 
ವಿದ್ಯಾರ್ಹತೆಯಾದ NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ 
ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 





















































ಕ್ರ ಹೆಸರು ಸೇವೆಗೆ ಸೇರಿದ 

ಸಂ NEN ಹುದ್ದೆ ಮೀಸಲಾತಿ ಕತ ವೇತನ ಶ್ರೇಣಿ 
ಶ್ರೀ/ಶ್ರೀಮತಿ 

I. ಎಸ್‌.ಜಿ.ಚಿಲಕವಾಡ ಅಧೀಕ್ಷಕರು ಜಿ.ಎಂ 22.09.1991 20,000-36,300 

2. ಬಿ.ಎಸ್‌.ಸವದಿ ಪ್ರ.ದ.ಸ. ಜಿಎಂ 04.10.1991 14,550-26,700 

3. ಎಂ.ಎಸ್‌. ತಿಕ್ಕುಂಡಿ ದ್ವಿದ.ಸ. 3ಎ 06.01.2006 11,600-21,000 

4. ಶಿವಕುಮಾರ್‌.ಎಂ ಗ್ರಂಥಾಲಯ 3ಎ 01.10.2012 12,500-24,000 

ಸಹಾಯಕರು 

5. ಎಸ್‌.ಬಿ.ಮುಗದಮ್ಮ ಸಿ.ಸಿ.ಟಿ ಜಿಎಂ 01.04.1992 11,600-21,000 

6. ಎಸ್‌.ಐ.ಸಂಗಣ್ಣವರ ದ್ವಿದ.ಬೆ 3ಎ 06.06.2011 11,600-21,000 

7. ಎಸ್‌.ಎಸ್‌.ಗಜಪತಿ ಅಟೆಂಡರ್‌ 3ಎ 01.10.1991 10,400-16,400 

8. ಎಸ್‌.ಎಂ.ಪಳೋಟಿ ಪರಿಚಾರಕರು 3ಎ 22.12.1995 9,600-14,550 

9. ಆರ್‌.ಎಫ್‌.ಪಲ್ಲೇದ ಪರಿಚಾರಕರು 3ಎ 27.12.1995 9,600-14,550 

10. ವಿ.ಬಿ.ಎತ್ತಿನಗುಡ್ಡ ಪರಿಚಾರಕರು ಎಸ್‌ಸಿ 05.05.2000 9,600-14,550 








ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೭೩ 




















ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌ .ಸಿ. 01 ದ್ವಿದ.ಸ ಎಸ್‌.ಸಿ. 01 
ಪ್ರಾಧ್ಯಾಪಕರು 
ಸಹಾಯಕ ಎಸ್‌.ಟಿ 01 ಅಟೆಂಡರ್‌ ಎಸ್‌.ಸಿ. 01 
ಪ್ರಾಧ್ಯಾಪಕರು 
ಪರಿಚಾರಕರು ಎಸ್‌.ಟಿ 01 


























ಷರತ್ತುಗಳು : 

(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಎವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಜ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 


ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 


೧೦೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 
ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಹುರಕಡ್ಲಿ ಅಜ್ಜ ಕಾನೂನು ಕಾಲೇಜು, ಧಾರವಾಡ ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 
ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 42 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 548 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 


ವಿಷಯ: ಜಿ.ಕೆ. ಕಾನೂನು ಕಾಲೇಜು, ಹುಬ್ಬಳ್ಳಿ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ 
ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012 


2. ಆಯುಕ್ತರು. ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: ಕಾಶಿಇ/329/ಖಾಕಾಕಾಲೇಜು/2012- 
13/ಕಾಕಾವಿ, ದಿನಾಂಕ: 03-05-2013. 


3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ ಸಕಇ/24/510/2014, ದಿನಾ೦ಕ:06.02.2015. 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ 
ಸರ್ಕಾರವು ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) 
ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 
ಖಾಸಗಿ ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ 
ಖಾಸಗಿ ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (9)ರ ಜಿ.ಕೆ. ಕಾನೂನು ಕಾಲೇಜು, ಹುಬ್ಬಳ್ಳಿ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಜಿ.ಕೆ. ಕಾನೂನು ಕಾಲೇಜು, ಹುಬ್ಬಳ್ಳಿ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ ಹುದ್ದೆಗಳ ಬಗ್ಗೆ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಜಿ.ಕೆ. ಕಾನೂನು ಕಾಲೇಜು, ಹುಬ್ಬಳ್ಳಿ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಆಡಳಿತ 
ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು 
ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತಿಳಿಸಿರುವುದರಿ೦ದ ಸರ್ಕಾರವು ಜಿ.ಕೆ. ಕಾನೂನು ಕಾಲೇಜು, ಹುಬ್ಬಳ್ಳಿ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 58 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 
ಪ್ರಸಾವನೆಯಲ್ಲಿ 


ಸ ಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಜಿ.ಕೆ. ಕಾನೂನು ಕಾಲೇಜು, ಹುಬ್ಬಳ್ಳಿ ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 























ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೭೫ 
ಬೋಧಕ ಸಿಬಂದಿ :- 
ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. | ಶಾರದಾ ಪಾಟೀಲ್‌ ಸಹಾಯಕ ಜಿಎಂ 19.08.1999 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
2 ಡಿ.ಪಿ.ಚೌರಿ ಸಹಾಯಕ ಜಿಎಂ 21.08.2008 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
3. | ಸಂಜೀವ ಎಂ. ಸಹಾಯಕ ಜಿಎಂ 15.07.2005 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಹುಲ್ಲೂರ್‌ ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
4. | ಸತೀಶ್‌.ಎಂ ನಾಶಿಪುಡಿ | ಗಂಥಪಾಲಕರು | ಜಿಎಂ 24.06.2002 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 




















ಜಿ.ಕೆ. 


ಕಾನೂನು ಕಾಲೇಜು, ಹುಬ್ಬಳ್ಳಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ 


ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


1. ಡಾ: ಜಿ.ಬಿ. ಪಾಟೀಲ್‌ (ಶೇ.50.00) 1 ಇವರುಗಳು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ 
ಅಂಕಗಳನ್ನು ಪಡೆದಿರುವುದರಿ೦ದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


1) ಸುಪ್ರಿಯಾ ಎಂ. ಸ್ವಾಮಿ 


2) ಅಸ್ಡಿನಿ ಬಿ. ಹಿರೇಮಠ 
3) ಬಾಹುಬಲಿ ಬಿ. ಕುರಕುರಿ 


ಕೆಳಕಂಡ ಬೋಧಕ ಸಿಬ್ಬಂದಿಯನ್ನು ವೇತನಾನುದಾನಕ್ಕೆ 





ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 
ರನ್ವಯ ಕನಿಷ್ಠ ವಿದ್ಯಾರ್ಹತೆ. ್ಹET/SLET/Ph.D ಹೊಂದದೆ 
ಇರುವುದರಿಂದ ಕಾನೂನು ಕಾಲೇಜಿನ ಉಪನ್ಯಾಸಕ/ದೈ.ಶಿ.ಬೋಧಕರ 
ಹುದ್ದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ 
ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ 
ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ 
NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ 
ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ 


ಬೋಧಕೇತರ ಸಿಬಂದಿ:- 


ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 















































ಕ್ರ ಹೆಸರು ಸೇವೆಗೆ ಸೇರಿದ 

ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1, ಪ್ರಕಾಶ್‌ ಬಿ. ಬೆಂಡೆ ಅಧೀಕ್ಷಕರು 3ಬಿ 18.08.1995 20,000-36.300 
ಲ ವೀಣಾ ಎಸ್‌. ಪ್ರ.ದ.ಸ. 3ಬಿ 17.06.2005 14,550-26,700 

ಮುಪ್ಪಯ್ಯನವರಮಠ 
3. ಶಂಭುಲಿಂಗಯ್ಯ ಎಸ್‌. ಚಿಕ್ಕಮಠ. ದ್ವಿದ.ಸ. 3ಬಿ 24.09.1990 11,600-21,000 
4. ವಿನಯ್‌ಕುಮಾರ್‌ ಎಸ್‌. ಉದ್ದಿ ಗಂಥಾಲಯ 3ಬಿ 05.09.2009 12,500-24.000 
ಸಹಾಯಕರು 

5. ಹೇಮಾ ಎಸ್‌. ಅಕ್ಕಿ ಸಿ.ಸಿ.ಟಿ 3ಎ 30.09.2004 11600-21,000 
6. ಶಿವಾನಂದ ಎಂ. ಅರಳಿಮಟ್ಟೀ ದ್ವಿದ.ಬೆ 3ಬಿ 01.01.2000 11600-21,000 
J ಬಿ.ಎಸ್‌. ಕೋರಿ ಅಟೆಂಡರ್‌ 3ಬಿ 15.03.1988 10,400-16,400 
8. ಶಿವಾನಂದ ಬಿ. ಮಡಿವಾಳರ್‌ ಪರಿಚಾರಕರು 3ಬಿ 13.02.1992 9,600-14,550 
9. ಅಡಿವೆಪ್ಪ ಎಸ್‌. ನಿಲ್‌ಗುಲ್‌ ಪರಿಚಾರಕರು 3ಬಿ 30.10.1995 9,600-14,550 





ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 





೧೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 























ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಪ್ರಾಧ್ಯಾಪಕರು ಎಸ್‌ .ಸಿ. 01 ದ್ವಿದಸ ಎಸ್‌.ಸಿ 01 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಟಿ. 01 ಅಟೆಂಡರ್‌ ಎಸ್‌.ಸಿ. 01 
ಪರಿಚಾರಕರು ಎಸ್‌.ಸಿ 01 
ಪರಿಚಾರಕರು ಎಸ್‌.ಟಿ 01 


























ಷರತ್ತುಗಳು : 

(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 


(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಎವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 


ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೭೭ 





ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಜಿ.ಕೆ. ಕಾನೂನು ಕಾಲೇಜು, ಹುಬ್ಬಳ್ಳಿ ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ ಶೀರ್ಷಿಕೆ 
ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 53 ವೆಚ್ಚ-10/2015. ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 546 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 


ವಿಷಯ: ಜೆ.ಎಸ್‌.ಎಸ್‌. ಕಾನೂನು ಕಾಲೇಜು, ಮೈಸೂರು, ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಯನ್ನು 
ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012 


2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: ಕಾಶಿಇ/329/ಖಾಕಾಕಾಲೇಜು/2012-13/ 
ಕಾಕಾವಿ, ದಿ: 03-05-2013. 


3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ: ಸಕಇ/24/510/2014, ದಿನಾ೦ಕ: 6.2.2015. 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ 
ಸರ್ಕಾರವು ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) 
ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 
ಖಾಸಗಿ ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ 
ಖಾಸಗಿ ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ (17)ರ ಜೆ.ಎಸ್‌.ಎಸ್‌. ಕಾನೂನು ಕಾಲೇಜು, ಮೈಸೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ 
ಸಿಬ್ಬಂದಿಗಳ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಜೆ.ಎಸ್‌.ಎಸ್‌. ಕಾನೂನು ಕಾಲೇಜು, ಮೈಸೂರು ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 
6(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ 
ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ 
ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಜೆ.ಎಸ್‌.ಎಸ್‌. ಕಾನೂನು ಕಾಲೇಜು, ಮೈಸೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಆಡಳಿತ 
ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ 
ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ತಿಳಿಸಿರುವುದರಿಂದ ಸರ್ಕಾರವು ಜೆ.ಎಸ್‌.ಎಸ್‌. ಕಾನೂನು ಕಾಲೇಜು, ಮೈಸೂರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 34 ಕೆಎಲ್‌ಎಂ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಜೆ.ಎಸ್‌.ಎಸ್‌. ಕಾನೂನು ಕಾಲೇಜು, ಮೈಸೂರು ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬ್ಬಂದಿ :- 





ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 








1 ಸುರೇಶ್‌ ಕೆ.ಎಸ್‌. ಪ್ರಾಂಶುಪಾಲರು ಜಿಎಂ 04.06.1984 ಯುಜಿಸಿ ವೇತನ ಶ್ರೇಣಿ 























೧೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 








2. ಎಂ.ಪಿ. ನಾಗೇ೦ದ್ರ ಮೂರ್ತಿ ಸಹಾಯಕ ಪ್ರಾಧ್ಯಾಪಕರು | ಜಿಎಂ 12.04.1992 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 





3. ಡಾ: ನಟರಾಜು ಸಹಾಯಕ ಪ್ರಾಧ್ಯಾಪಕರು | ಜಿಎಂ 29.07.1994 ಯುಜಿಸಿ ವೇತನ ಶ್ರೇಣಿ (NET/Ph.D 


ವಿದ್ಯಾರ್ಹತೆ ಹೊಂದಿರುತ್ತಾರೆ) 








4. ಎಂ.ಎಂ. ಪ್ರಭುಸ್ವಾಮಿ ಸಹಾಯಕ ಪ್ರಾಧ್ಯಾಪಕರು | ಜಿಎಂ 01.08.1987 ಯುಜಿಸಿ ವೇತನ ಶ್ರೇಣಿ 
5. | ಡಾ: ವಾಣಿಶ್ರೀ ಎನ್‌. ಸಹಾಯಕ ಪ್ರಾಧ್ಯಾಪಕರು | ಜಿಎಂ 11.06.2006 ಯುಜಿಸಿ ವೇತನ ಶ್ರೇಣಿ (Ph.D 


ವಿದ್ಯಾರ್ಹತೆ ಹೊಂದಿರುತ್ತಾರೆ) 











6. ಎಂ.ಸಿ. ಉಷಾರಾಣಿ ಸಹಾಯಕ ಪ್ರಾಧ್ಯಾಪಕರು | ಎಸ್‌ಟಿ 08.12.2007 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ 
ಹೊಂದಿರುತ್ತಾರೆ) 

7. ಶ್ವೇತ ಪಿ. ಸಹಾಯಕ ಪ್ರಾಧ್ಯಾಪಕರು | 3ಎ 06.08.2012 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ 
ಹೊಂದಿರುತ್ತಾರೆ) 

8. ಸುರೇಶ್‌ ಕುಮಾರ್‌ ದೈ.ಶಿ.ಬೋಧಕರು ಎಸ್‌ಟಿ 31.08.2004 ರಾಜ್ಯ ವೇತನ ಶ್ರೇಣಿ (NET/SLET/Ph.D 


ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 








9. ಎಂ. ಚಿದಾನಂದ ಗಂಥಪಾಲಕರು ಜಿಎಂ 28.01.2008 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 




















ಜೆ.ಎಸ್‌.ಎಸ್‌. ಕಾನೂನು ಕಾಲೇಜು, ಮೈಸೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


1) ಪ.ಶಿವಾನಂದ ಭಾರತಿ ಇವರು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ ಅಂಕಗಳನ್ನು 
(ಶೇ. 52.75) ಪಡೆದಿರುವುದರಿಂದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


2) ಬಿ.ಸಿ. ರಾಜಣ್ಣ 
ಣಿ 


(ಶೇ. 51.60) 


ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, 
1) ಎ.ಟಿ. ಜಗದೀಶ್‌ ಸರ್ಕಾರಿ ಆದೇಶ ಸಂಖ್ಯೆ: ಇಡಿ/37/ಯುಎನ್‌ಇ/2009, 
ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D 
ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ ಸಹಾಯಕ 
ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. 
ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ 
ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 
ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ NET/SLET/Ph.D 
ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ 
ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ 


2) ಬಿ.ಪಿ. ಮಹೇಶ್‌ 


3) ಪಿ.ಎಂ. ಸುಧಾಮಣಿ 


1 


























ಪರಿಶೀಲಿಸಲಾಗುವುದು. 
ಬೋಧಕೇತರ ಸಿಬ್ಬಂದಿ:- 

ಕ್ರ ಹೆಸರು ಹುದ್ದೆ ಮೀಸಲಾತಿ ಸೇವೆಗೆ ಸೇರಿದ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. ಜಿ.ಎಂ. ಪ್ರಕಾಶ್‌ ಅಧೀಕ್ಷಕರು ಜಿಎಂ 01.08.1987 20,000-36.300 
2 ಮಹದೇವಸ್ವಾಮಿ ಪ್ರ.ದ.ಸ. ಜಿಎಂ 23.02.1996 14,550-26,700 
3. ಜಿ. ಪ್ರಕಾಶ್‌ ದ್ವಿದ.ಸ. ಜಿಎಂ 03.10.1997 11.600-21,000 

ಟಿ.ಬಿ. ಶಶಿಧರ್‌ ಗ್ರಂಥಾಲಯ ಸಹಾಯಕರು ಜಿಎಂ 25.09.1998 12,500-24,000 
5. ಸಂಪತ್‌ಕುಮಾರ್‌ ಎಂ.ಡಿ. ಸಿ.ಸಿ.ಟಿ. ಜಿಎಂ 27.05.1991 11.600-21,000 
6. ಸುಬ್ಬಲಕ್ಷ್ಮೀ ಎನ್‌. ದ್ವಿದ.ಬೆ. ಜಿಎಂ 27.10.1998 11600-21,000 
7. ಶಿವಕುಮಾರ ಸ್ವಾಮಿ ಅಟೆಂಡರ್‌ ಜಿಎಂ 07.12.1991 10,400-16,400 





































































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೭೯ 
8. | ಎಂ. ಮಾಳಿಗಶೆಟ್ಟಿ ಪರಿಚಾರಕರು ಜಿಎಂ 03.08.1989 9,600-14,550 
9. | ಟಿಬಿ. ಶಿವಸ್ವಾಮಿ ಪರಿಚಾರಕರು ಜಿಎಂ 27.06.1996 9,600-14,550 

ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 

ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 

ಸಹಾಯಕ ಪ್ರಾಧ್ಯಾಪಕರು ಎಸ್‌ .ಸಿ. 02 ದ್ವಿದ.ಸ. ಎಸ್‌.ಸಿ 01 
ಅಟೆಂಡರ್‌ ಎಸ್‌.ಸಿ 01 

ಅಟೆಂಡರ್‌ ಎಸ್‌.ಟಿ 01 

ಪರಿಚಾರಕರು ಎಸ್‌.ಸಿ 01 

ಷರತುಗಳು : 





(3) 


(4) 


(5) 


(6) 


(7) 


(8) 
(9) 


(10) 


(11) 


(12) 


(13) 


(14) 


ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ವಿವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 
ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 
ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 


ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 





೧೦೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, 
ಅಂತಹ ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 
ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಜೆ.ಎಸ್‌.ಎಸ್‌. ಕಾನೂನು ಕಾಲೇಜು, ಮೈಸೂರು ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 
ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 43 ವೆಚ್ಚ-10/2015. ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 547 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 
ವಿಷಯ: ಕೆಪಿ.ಇ.ಎಸ್‌.ಕಾನೂನು ಕಾಲೇಜು, ಧಾರವಾಡ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಯನ್ನು 
ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012. 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: ಕಾಶಿಇ/329/ಖಾಕಾಕಾಲೇಜು/2012- 
13/ಕಾಕಾವಿ, ದಿನಾಂಕ: 03-05-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ ಸಕಇ/24/510/2014, ದಿನಾ೦ಕ: 06.02.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕಮ ಸಂಖ್ಯೆ: (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ (14)ರ ಕೆ.ಪಿ.ಅ.ಎಸ್‌.ಕಾನೂನು ಕಾಲೇಜು, ಧಾರವಾಡ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಕೆ.ಪಿ.ಇ.ಎಸ್‌.ಕಾನೂನು ಕಾಲೇಜು, ಧಾರವಾಡ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ ಹುದ್ದೆಗಳ 
ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 


ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಕೆ.ಪಿ.ಇ.ಎಸ್‌.ಕಾನೂನು ಕಾಲೇಜು, ಧಾರವಾಡ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಆಡಳಿತ 
ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ಹಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ 
ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ತಿಳಿಸಿರುವುದರಿಂದ ಸರ್ಕಾರವು ಕೆ.ಪಿ.ಅ.ಎಸ್‌.ಕಾನೂನು ಕಾಲೇಜು, ಧಾರವಾಡ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೮೧ 





ಸರ್ಕಾರಿ ಆದೇಶ ಸಂಖ್ಯೆ: ಲಾ 43 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 
ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೆ.ಪಿ.ಇ.ಎಸ್‌.ಕಾನೂನು ಕಾಲೇಜು, ಧಾರವಾಡ ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 
ಬೋಧಕ ಸಿಬಂದಿ :- 

















ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 

ಸಂ ಶ್ರೀ/ಶ್ರೀಮತಿ ದಿನಾಂಕ 

I. ಸಂಜೀವ್‌ ಜಿ. ಪಾಟೀಲ್‌ ಪ್ರಾಂಶುಪಾಲರು ಜಿಎಂ 10.06.1990 ರಾಜ್ಯ ವೇತನ ಶ್ರೇಣಿ 

2. ಡಾ: ಶ್ವೇತಾ ಎಸ್‌. ಸಹಾಯಕ ಪ್ರಾಧ್ಯಾಪಕರು | 3ಎ 01.01.2013 ಯುಜಿಸಿ ವೇತನ ಶ್ರೇಣಿ Ph.D ವಿದ್ಯಾರ್ಹತೆ 
ಹೊಂದಿರುತ್ತಾರೆ. 

3. ಶಂಕರಗೌಡ .ಬಿ. ಪಾಟೀಲ್‌ ಸಹಾಯಕ ಪ್ರಾಧ್ಯಾಪಕರು | ಜಿಎಂ 01.06.2007 ರಾಜ್ಯ ವೇತನ ಶ್ರೇಣಿ ಶ್ವೇಣಿ 
(NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

4. ನಾಗರಾಜ್‌.ಎಸ್‌. ಗಂಥಪಾಲಕರು 2ಎ 09.08.2001 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 


























ಕೆ.ಪಿ.ಅ.ಎಸ್‌.ಕಾನೂನು ಕಾಲೇಜು, ಧಾರವಾಡ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


1) ಮಹೇಶ್‌ ಹೆಚ್‌. ಹೆಬ್ಬಾಳ ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ 
2) ಮಹದೇವಿ ಪ. ಕೊಡಗಿ ಆದೇಶ ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ 
ವಿದ್ಯಾರ್ಹತೆ NET/SLET/Ph.D ಹೊಂದದೆ ಇರುವುದರಿಂದ ಕಾನೂನು 
ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹುದ್ದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. 
ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, 
ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ 
ವಿದ್ಯಾರ್ಹತೆಯಾದ NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ 
ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


3) ವಿದ್ಯಾ ಎಸ್‌. 
ಶೆಟ್ಟಮ್ಮನವರ್‌ 
4) ಖಲೀದ್‌ ಖಾನ್‌ 


ಬೋಧಕೇತರ ಸಿಬಂದಿ:- 












































ಕ್ರ ಹೆಸರು ಸೇವೆಗೆ ಸೇರಿದ 

ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
I. ಪಿ.ಜಿ. ಮಟ್ಟಿ ಅಧೀಕ್ಷಕರು ಜಿಎಂ 01.08.1981 20000-36300 
2 ನಸೀರ್‌ ಅಹಮದ್‌ ಅದಿನ್‌ ಪ್ರ.ದ.ಸ. ಜಿಎಂ 01.06.2006 14550-26700 
3. ಆಶಾ ನವಲಗುಮ್ಮಟ ಕೆ. ದ್ವಿದ.ಸ. ಜಿಎಂ 01.08.2012 11600-21000 
4. ಗಂಗಾಬಿಕಾ ಚಂಗಲಿ ಗಂಥಾಲಯ ಸಹಾಯಕರು ಜಿಎಂ 01.06.2008 12500-24000 
ಬ ರೇಣುಕಾ ಪಲ್ಲೇದ್‌ ಸಿ.ಸಿ.ಟಿ ಜಿಎಂ 01.08.2012 11600-21000 
6. ಟಿ.ಎಸ್‌.ಪಾಟೀಲ್‌ ದ್ವಿದ.ಬೆ. 3ಎ 01.08.2012 11600-21000 
7 ಅಬ್ದುಲ್‌ ಖಾದರ್‌ ಅಟೆಂಡರ್‌ ಜಿಎಂ 01.06.2002 10400-16400 
8. ಸುಜಾತ ಎ. ಮಾನೆ ಪರಿಚಾರಕರು ಜಿಎಂ 01.06.2008 9600-14550 
9. ಖಂಡೋಬಾ ಬದಲೇನವರ್‌ ಪರಿಚಾರಕರು ಜಿಎಂ 01.06.2007 9600-14550 











ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 





ಬೋಧಕ ಹುದ್ದೆಗಳು 


ಬೋಧಕೇತರ ಹುದ್ದೆಗಳು 




















ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಸಿ. 01 ದ್ವಿದ.ಸ. ಎಸ್‌.ಸಿ. 01 

















೧೦೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 



































ಸಹಾಯಕ ಪ್ರಾಧ್ಯಾಪಕರು ಎಸ್‌.ಟಿ. 01 ಅಟೆಂಡರ್‌ ಎಸ್‌.ಸಿ 01 
ಪರಿಚಾರಕರು ಎಸ್‌.ಸಿ 01 
ಪರಿಚಾರಕರು ಎಸ್‌.ಟಿ 01 

ಷರತ್ತುಗಳು : 


(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 


(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 


(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) . ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 


(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಎವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಜ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 


(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 


(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ... ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 


ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಕೆ.ಪಿ.ಇ.ಎಸ್‌.ಕಾನೂನು ಕಾಲೇಜು, ಧಾರವಾಡ ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 
ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 47 ವೆಚ್ಚ-10/2015. ದಿನಾಂಕ; 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ.ಮಹೇಂದ್ರ 
PR. 552 ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 100 ಕಾನೂನು ಇಲಾಖೆ (ಮಾನವ ಹಕ್ಕುಗಳು) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೮೩ 





ಕಾನೂನು ಸಚಿವಾಲಯ 


ವಿಷಯ: ಕೆ.ಆರ್‌.ಇ.ಎಸ್‌.ಆರ್‌.ವಿ.ಬಿಡಪ್‌ ಕಾನೂನು ಕಾಲೇಜು, ಬೀದರ್‌ ಈ ಕಾಲೇಜಿನ ಬೋಧಕ ಮತ್ತು 
ಬೋಧಕೇತರ ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ:ಲಾ 81 ಕೆಎಲ್‌ಎಂ2009, ದಿನಾಂಕ:28-11-2012. 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾಂಕ:28-3-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರಸಂಖ್ಯೆ ಸಕಇ/24/610/2014, 
ದಿನಾಂಕ: 06.02.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (1)ರ ಕೆ.ಆರ್‌.ಇ.ಎಸ್‌.ಆರ್‌.ವಿ.ಬಿಡಪ್‌ ಕಾನೂನು ಕಾಲೇಜು, ಬೀದರ್‌ ಇಲ್ಲಿನ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಕೆ.ಆರ್‌.ಇ.ಎಸ್‌.ಆರ್‌.ವಿ.ಬಿಡಪ್‌ ಕಾನೂನು ಕಾಲೇಜು, ಬೀದರ್‌ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು 
ಮಾಡಬಹುದಾದ ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸುತ್ತಾ, ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು ಹಾಗೂ ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ 
ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ 
ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ 
ಕೆ.ಆರ್‌.ಇ.ಎಸ್‌.ಆರ್‌.ವಿ.ಬಿಡಪ್‌ ಕಾನೂನು ಕಾಲೇಜು, ಬೀದರ್‌ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಗುರುತಿಸಲಾಗಿದೆ. ಮೀಸಲಾತಿ 
ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಆಡಳಿತ ಮಂಡಳಿಯು ನಿಗದಿಪಡಿಸಿ 
ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ 
ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ 
ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ತಿಳಿಸಿರುವುದರಿಂದ ಸರ್ಕಾರವು 
ಕೆ.ಆರ್‌.ಇ.ಎಸ್‌.ಆರ್‌.ವಿ.ಬಿಡಪ್‌ ಕಾನೂನು ಕಾಲೇಜು, ಬೀದರ್‌ ಇಲ್ಲಿನ 02 ಬೋಧಕ ಮತ್ತು 12 ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 39 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೆ.ಆರ್‌.ಇ.ಎಸ್‌.ಆರ್‌.ವಿ.ಬಿಡಪ್‌ ಕಾನೂನು ಕಾಲೇಜು, ಬೀದರ್‌ ಕಾಲೇಜಿನ ಈ ಕೆಳಕಂಡ 
02 ಬೋಧಕ ಮತ್ತು 12 ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ 
ಆದೇಶಿಸಲಾಗಿದೆ:- 


ಬೋಧಕ ಸಿಬಂದಿ :- 

















ಕ್ರ ಹೆಸರು ಸೇವೆಗೆ ಸೇರಿದ 

ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. | ಪ್ರಕಾಶ ದೈ.ಶಿ.ಬೋಧಕರು ಜಿಎಂ 29.11.1989 ಯುಜಿಸಿ ವೇತನ ಶ್ರೇಣಿ 
2. | ಶಂಕರ.ವಿ.ಮಲಶೆಟ್ಟಿ ಗಂಥಪಾಲಕರು ಜಿಎಂ 13.06.1983 ಯುಜಿಸಿ ವೇತನ ಶ್ರೇಣಿ 

















ಈ ಕೆಳಕಂಡ ಅಂಶಗಳ ಆಧಾರದ ಮೇಲೆ ಕೆಳಕಂಡ ಬೋಧಕ ವೃಂದದ ಉಳಿದ 06 ಹುದ್ದೆಗಳಿಗೆ ವೇತನಾನುದಾನಕ್ಕೆ ಒಳಪಡಿಸಲು 
ಅವಕಾಶವಿರುವುದಿಲ್ಲ. 


1) ಕೆ.ವಿ.ದೀಕ್ಷಿತ್‌(ಶೇ.50.00) ಇವರು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ 
2) ರಾಜಶೇಖರಗೌಡ.ವಿ (ಶೇ.51.87) ಅಂಕಗಳನ್ನು ಪಡೆದಿರುವುದರಿಂದ ವೇತನಾನುದಾನಕ್ಕೆ ಒಳಪಡಿಸಲು 
ಸಾಧ್ಯವಿರುವುದಿಲ್ಲ. 


3) ಕರಿಯಪ್ಪಹನುಮಂತಪ್ಪ 
ಕಂಫ್ಲಿ(ಶೇ.53.50) 


೧೦೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





1 ಜಯಶ್ರೀ ಪಾಟೀಲ್‌. 

2) ಸಂಗೀತ ಮಡೆಪ್ಪ 
ಉಡಬಾಳ 

3) ಶರಣಯ್ಯ.ಎಸ್‌. 
ಹಿರೇಮಠ 


ಬೋಧಕೇತರ ಸಿಬ್ಬಂದಿ:- 


ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ 
ಇಡಿ/7/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D ಹೊಂದದೆ 
ಇರುವುದರಿಂದ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ ಪರಿಗಣಿಸಲು 
ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ 
ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ NET/SLET/Ph.D 
ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


































































































ಜ್‌ ಹುದ್ದೆ ಮೀಸಲಾತಿ ನ ವೇತನ ಶ್ರೇಣಿ 

ಶ್ರೀ/ಶ್ರೀಮತಿ 

1. ಶಾಂತಕುಮಾರ ಸ್ವಾಮಿ ಅಧೀಕ್ಷಕರು ಜಿ.ಎಂ 06.10.1981 20000-36300 

2. ಶಿವರಾಜ್‌.ಬಿ ಪ್ರ.ದ.ಸ. ಜಿಎಂ 13.08.1986 14550-26700 

3. ಸಂಗೀತಾ ಪ್ರಭು ಅಪ್ಪಾ ದ್ವಿ.ದ.ಸ. ಜಿಎಂ 02.09.2009 11600-21000 

4. ಶಿವಕುಮಾರ್‌.ಎಸ್‌ ಗುಮಾಸ್ತ ಯಾ ಜಿಎಂ 08.01.1984 11600-21000 

ಬೆರಳಚ್ಚುಗಾರರು 

ಭಕ ಶೇಷಣ್ಣಾ ಟೆಂಗಳಗಿ ಬೆರಳಚ್ಚುಗಾರರು ಜಿಎಂ 02.04.1986 11600-21000 

6. ಕವಿತಾ. ವೈಜನಾಥರಾವ್‌.ಎಸ್‌ ಗ್ರಂಥಾಲಯ 3ಬಿ 21.04.2011 12500-24000 

ಸಹಾಯಕರು 

Vil ಮಾರುತಿ ಮಲ್ಲಪ್ಪ ಅಟೆಂಡರ್‌ ಎಸ್‌.ಸಿ 25.06.1975 10400-16400 

8. ಹೆಚ್‌.ಚಂದ್ರಶೇಖರ್‌ ಅಟೆಂಡರ್‌ ಜಿಎಂ 07.01.1987 10400-16400 

9. ರಮೇಶ್‌ ಬಂಡೆಪ್ಪ ಪರಿಚಾರಕರು ಜಿಎಂ 17.02.1989 9600-14550 

10. ದೇವೇಂದ್ರ ಶೇಖಪ್ಪ ಪರಿಚಾರಕರು ಎಸ್‌.ಸಿ 01.01.1994 9600-14550 

11, ಘುಳೆ ಮಲ್ಲಿಕಾರ್ಜುನ ಪರಿಚಾರಕರು ಜಿಎಂ 01.01.1986 9600-14550 

12 ಅಮೃತ ಹಾವಪ್ಪ ಪರಿಚಾರಕರು ಎಸ್‌ಟಿ 26.02.1994 9600-14550 

ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 
ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌.ಸಿ. 01 ದ್ವಿದ.ಸ ಎಸ್‌.ಸಿ 01 
ಪ್ರಾಧ್ಯಾಪಕರು 
ಸಹಾಯಕ ಎಸ್‌.ಟಿ 01 
ಪ್ರಾಧ್ಯಾಪಕರು 

ಷರತ್ತುಗಳು : 

(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟ/ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕ್ಕೆಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 


ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 





ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೮೫ 





(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಎವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 

ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಕೆ.ಆರ್‌.ಇ.ಎಸ್‌.ಆರ್‌.ವಿ.ಬಿಡಪ್‌ ಕಾನೂನು ಕಾಲೇಜು, ಬೀದರ್‌ ಈ ಸಂಸ್ಥೆಯ ವೇತನಾನುದಾನದ 
ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes 
(Plan) ರಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ. 30 ವೆಚ್ಚ-10/2015, ದಿನಾ೦ಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 549 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 
ವಿಷಯ: ಕೆ.ಎಲ್‌.ಇ. ಸೊಸೈಟಿ ಕಾನೂನು ಕಾಲೇಜು, ಬೆ೦ಗಳೂರು ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ 
ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012.ಆಯುಕ್ತರು, ಕಾಲೇಜು 
ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಪ್ರಸ್ತಾವನೆ ಸಂಖ್ಯೆ: 
2. ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾಂಕ: 03-05-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ: ಸಕ/24/5TC/2014, 
ದಿನಾಂಕ: 6.2.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ: (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 


೧೦೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (15)ರ ಕೆ.ಎಲ್‌.ಇ. ಸೊಸೈಟಿ ಕಾನೂನು ಕಾಲೇಜು, ಬೆಂಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ 
ಸಿಬ್ಬಂದಿಗಳ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಕೆ.ಎಲ್‌.ಇ. ಸೊಸೈಟಿ ಕಾನೂನು ಕಾಲೇಜು, ಬೆಂಗಳೂರು ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು 
ಮಾಡಬಹುದಾದ ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಕೆ.ಎಲ್‌.ಇ. ಸೊಸೈಟಿ ಕಾನೂನು ಕಾಲೇಜು, ಬೆ೦ಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ 
ಹುದ್ದೆಗಳನ್ನು ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ 
ದಿನಾಂಕದಿಂದ ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ 
ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ತಿಳಿಸಿರುವುದರಿ೦ದ ಸರ್ಕಾರವು ಕೆ.ಎಲ್‌.ಇ. ಸೊಸೈಟಿ ಕಾನೂನು ಕಾಲೇಜು, ಬೆ೦ಗಳೂರು ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 51 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 
ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೆ.ಎಲ್‌.ಇ. ಸೊಸೈಟಿ ಕಾನೂನು ಕಾಲೇಜು, ಬೆಂಗಳೂರು ಕಾಲೇಜಿನ ಈ ಕೆಳಕಂಡ 


ದುಂ 


ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ 
ಆದೇಶಿಸಲಾಗಿದೆ:- 


ಬೋಧಕ ಸಿಬಂದಿ :- 





























ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1 | ಡಾ. ಜಿ.ಎಂ. ಮಲ್ಲಿಕಾರ್ಜುನಯ್ಯ ಪ್ರಾಂಶುಪಾಲರು 3ಬಿ 14.07.1998 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ 
ಹೊಂದಿರುತ್ತಾರೆ) 
2. | ಅನಿತಾ ಎಂ. ಜೆಲಿಸಟ್ಲಿ ಸಹಾಯಕ 2ಎ 09.08.1999 ರಾಜ್ಯ ವೇತನ ಶ್ರೇಣಿ. (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
3. | ರಶ್ಮಿ ಆರ್‌. ಸಹಾಯಕ 3ಎ 17.08.2011 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 
4. | ಜಯಶ್ರೀ ಆರ್‌. ಸಾಲಿಮಠ ಸಹಾಯಕ 3ಬಿ 18.07.2002 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
5. | ಶಿವರಾಜ್‌ ಎಸ್‌. ಹುಚ್ಚಣ್ಣನವರ ಸಹಾಯಕ 3ಬಿ 21.01.2013 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 
6. | ಮಹೇಶ್‌ ಆರ್‌. ಶರಣಪ್ಪ ಸಹಾಯಕ 3ಬಿ 21.01.2013 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 
7. | ಮನೋಜ್‌ಕುಮಾರ್‌ ವಿ. ಸಹಾಯಕ 3ಬಿ 21.01.2013 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ 
ಹಿರೇಮಠ ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 
8. | ಬಕ್ಷಿ ಎಸ್‌. ಬಡಿಗಣ್ಣನವರ್‌ ಗಂಥಪಾಲಕರು 3ಬಿ 19.08.2008 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 


























ಕೆ.ಎಲ್‌.ಇ ಸೊಸೈಟಿ ಕಾನೂನು ಕಾಲೇಜು, ಬೆಂಗಳೂರು. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 
1) ಸೋಮಶೇಖರಗೌಡ ೆ ಇವರು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ ಅಂಕಗಳನ್ನು 


ಪಾಟೀಲ್‌ (ಶೇ.54.62) ಪಡೆದಿರುವುದರಿಂದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೮೭ 





1) ಶಾರದ ಕೆ.ಎಸ್‌ ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ: 


2) ದುಂಡಪ ಬಿ. ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D ಹೊಂದದೆ 
ಜಂ ಇರುವುದರಿಂದ ಕಾನೂನು ಕಾಲೇಜಿನ ಉಪನ್ಮಾಸಕ/ದೈ,ಶಿ.ಬೋಧಕರ ಹುದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. 
ಸೊಲಾಪುರ p) ಸ್ರ ಬ ಬಜ 

ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ 

ಸ ಆಟ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ ET/SLET/PhD ಪಡೆದಲ್ಲಿ 
ಇಮಾಮ್‌ ಸಾಬ್‌ 


ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ 
ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ 
4) ಕೊಟ್ರೇಶ್‌ ಡಿ.ಎಸ್‌ 
ಬೋಧಕೇತರ ಸಿಬ್ಬಂದಿ:- 





















































ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 

ಸಂ ಶ್ರೀ/ಶೀಮತಿ ಈ ದಿನಾಂಕ ನ್‌ 
1, ಶೇಖರ್‌ ಜಿ.ವಾಲಿ ಇಟಗಿ ಅಧೀಕ್ಷಕರು 3ಬಿ 01.12.1987 20000-36300 
2. ಸಿ.ಬಿ. ರೇಂದಾಳೆ ಪ್ರ.ದ.ಸ. 3ಬಿ 02.11.1992 14550-26700 
3. ಭಾರತಿ.ಆರ್‌.ಸಿ. ದ್ವಿದ.ಸ 3ಬಿ 10.05.2010 11600-21000 
4. ವಿದ್ಯಾನಂದ್‌ ಶೆಟ್ಟಣ್ಣನವರ, ಗ್ರಂಥಾಲಯ ಸಹಾಯಕರು | 3ಬಿ 01.08.2008 12500-24000 
5. ಗಿರಿಜಾಂಬಿಕೆ ಆರ್‌, ಸಿ.ಸಿ.ಟಿ 3ಬಿ 02.04.2002 11600-21000 
6. ಜಯಲಕ್ಷ್ಮಿ ಬಿ, ದ್ವಿದ.ಬೆ 3ಬಿ 02.01.1995 11600-21000 
7. ಎಸ್‌.ಎಂ. ನಾಗರಾಜ್‌, ಅಟೆಂಡರ್‌ 3ಬಿ 01.01.1991 10400-16400 
8. ಶಿವಲಿಂಗಪ್ಪ ಎಸ್‌. ಪಟ್ಟದ, ಪರಿಚಾರಕರು 3ಬಿ 01.07.1988 9600-14550 
9. ಬಾದ್‌ಶಾಹ್‌ ಮಕಂದರ್‌, ಪರಿಚಾರಕರು 2ಬಿ 05.09.1994 9600-14550 
10. ಪ್ರಭುಸ್ವಾಮಿ ಎಸ್‌, ಪರಿಚಾರಕರು 3ಬಿ 01.10.1990 9600-14550 
11. ಶ್ರೀನಿವಾಸಮೂರ್ತಿ ಎ. ಪರಿಚಾರಕರು ಎಸ್‌ಸಿ 01.10.2009 9600-14550 
12. ಸೌಭಾಗ್ಯಮ್ಮ ಪರಿಚಾರಕರು 3ಬಿ 01.10.2009 9600-14550 





ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 

















ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಸಿ 02 ದ್ವಿದಸ ಎಸ್‌.ಸಿ 01 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಟಿ 01 ಅಟೆಂಡರ್‌ ಎಸ್‌.ಸಿ 01 
ಪರಿಚಾರಕರು ಎಸ್‌.ಸಿ 01 


























ಷರತುಗಳು: 


() ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 





6 (ಆರು) ತಿಂಗಳೊಳಗಾಗಿ ಭರ್ತಿ 
(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟ/ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕ್ಕೆಗೊಳ್ಳುವುದು. 

ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 


ಸಂಬಂಧಿಸಿದ ಪ್ರಾದೇಶಿಕ 
(3) 
(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 


೧೦೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ದನಾಗಿರುತ್ತೇನೆಂದು ₹50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ವಿವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ. ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 


ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಕೆ.ಎಲ್‌.ಇ. ಸೊಸೈಟಿ ಕಾನೂನು ಕಾಲೇಜು, ಬೆಂಗಳೂರು ವೇತನಾನುದಾನದ ವೆಚ್ಚವನ್ನು ಕಾನೂನು 
ಇಲಾಖೆಯ ಲೆಕ್ಕ ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ 
ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 49 ವೆಚ್ಚ-10/2015. ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 542 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 


ವಿಷಯ: ಎಸ್‌.ವಿ.ಮಾನ್ವಿ ಕಾನೂನು ಕಾಲೇಜು, ಗದಗ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಯನ್ನು 
ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ ಕಾಶಿಇ/329/ಖಾಕಾಕಾಲೇಜು/2012- 
13/ಕಾಕಾವಿ, ದಿ: 03-05-2013. 


3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ: ಸಕಇ/24/510 /2014, ದಿನಾ೦ಕ: 06.02.2015. 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (8)ರ ಎಸ್‌.ವಿ.ಮಾನ್ವಿ ಕಾನೂನು ಕಾಲೇಜು, ಗದಗ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೮೯ 





ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಎಸ್‌.ವಿ.ಮಾನ್ವಿ ಕಾನೂನು ಕಾಲೇಜು, ಗದಗ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ ಹುದ್ದೆಗಳ 
ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ನಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಎಸ್‌.ವಿ.ಮಾನ್ವಿ ಕಾನೂನು ಕಾಲೇಜು, ಗದಗ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು 
ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು 
ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತಿಳಿಸಿರುವುದರಿಂದ ಸರ್ಕಾರವು ಎಸ್‌.ವಿ.ಮಾನ್ವಿ ಕಾನೂನು ಕಾಲೇಜು, ಗದಗ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 42 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎಸ್‌.ವಿ.ಮಾನ್ವಿ ಕಾನೂನು ಕಾಲೇಜು, ಗದಗ ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 


ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬ ದ 


ಬೋಧಕ ಸಿಬ್ಬಂದಿ :- 









































ತ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶೀಮತಿ ದಿನಾಂಕ 
1 ಎಸ್‌.ಆರ್‌.ಪಾಟೀಲ್‌ ಪ್ರಾಂಶುಪಾಲರು ಜಿಎಂ 03.09.2004 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ). 
ಸ ಎಸ್‌.ಟಿ.ಮೂರಶಿಲಿನ ಸಹಾಯಕ ಜಿಎಂ 19.08.1999 ಯುಜಿಸಿ ವೇತನ ಶ್ರೇಣಿ 
ಪ್ರಾಧ್ಯಾಪಕರು (NET ಎದ್ಯಾರ್ಹತೆ ಹೊಂದಿರುತ್ತಾರೆ). 
3. ಎಸ್‌.ಸಿ.ಪಾಲಕೊಂಡ ಸಹಾಯಕ ಜಿಎಂ 25.08.2010 ಯುಜಿಸಿ ವೇತನ ಶ್ರೇಣಿ 
ಪ್ರಾಧ್ಯಾಪಕರು (NET ಎದ್ಯಾರ್ಹತೆ ಹೊಂದಿರುತ್ತಾರೆ). 
4. ಕುಮಾರಿ.ಪಿ.ಐ.ಶೆಟ್ಟಿ ಸಹಾಯಕ ಜಿಎಂ 26.09.2008 ರಾಜ್ಯ ವೇತನ ಶ್ರೇಣಿ (NET/SLET/Ph.D ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುವುದಿಲ್ಲ). 
5. ಡಿ.ಕೆ.ಕುಸುಗಲ್‌ ಗ್ರಂಥಪಾಲಕರು | 2ಎ 09.06.2006 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 





ಎಸ್‌.ವಿ.ಮಾನ್ವಿ ಕಾನೂನು ಕಾಲೇಜು, ಗದಗ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ 
1) ಲಾರ್‌.ಎಂ.ಶಿರೂರ ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D 
ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ 
ಪರಿಗಣಿಸಲು ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು. 
ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ 
NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


2) ಕೆ.ಹೆಜ್‌.ಜೆ.ಹನುಮಾನ್‌ 
3) ಸಿ.ಬಿ.ರಣಗಟ್ಟಿಮಠ 


ಬೋಧಕೇತರ ಸಿಬ್ಬಂದಿ:- 











ಕ್ರ ಹೆಸರು ಸೇವೆಗೆ ಸೇರಿದ 

ಫ್‌: ಹುದ್ದೆ ಮೀಸಲಾತಿ ನ ವೇತನ ಶ್ರೇಣಿ 
ಸಂ ಶ್ರೀ/ಶೀಮತಿ ಛ ದಿನಾಂಕ 

1; ಎ.ಎಸ್‌.ದಂಡಗಿ ಅಧೀಕ್ಷಕರು ಜಿ.ಎಂ 23.08.1999 20000-36300 
2. ಬಿ.ಸಿ.ಜಾಲಿಗಿಡದ ಪ್ರ.ದ.ಸ. ಜಿಎಂ 17.06.1996 14550-26700 


























೧೦೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ 


ಭಾಗ ೧ 








ಎಸ್‌.ಎಸ್‌.ಅರಕೇರಿ 


ದ್ವಿದ.ಸ. 


ಜಿಎಂ 


07.09.1999 


11600-21000 





ಎಸ್‌.ಜಿ.ಟಿ.ರಂಜನಗಿ 


ದ್ವಿದ.ಬೆ. 


3ಬಿ 


16.06.2005 


11600-21000 





ಬಿ.ಎಸ್‌.ಹುಲಕೋಟಿ 
ಆರ್‌.ವಿ.ಸಾರಂಗಿ 


ಗುಮಾಸ್ತ ಯಾ ಬೆರಳಚ್ಚುಗಾರರು 
ಗಂಥಾಲಯ ಸಹಾಯಕರು 


ಜಿಎಂ 


3ಬಿ 


03.04.2008 
12.01.2001 


11600-21000 
12500-24000 





ಟಿ.ಪಿ.ಹೆಚ್‌.ರಾಜು 


ಅಟೆಂಡರ್‌ 


ಜಿಎಂ 


20.06.1983 


10400-16400 





ಎ.ಎಂ.ಕಟ್ಟಮನಿ 


ಪರಿಚಾರಕರು 


3ಬಿ 


01.02.1991 


9600-14550 





2100 ಜಾ ಜು 5 22 ಇ 





ಎಸ್‌.ಬಿ.ಪಾಟೀಲ್‌ 


ಪರಿಚಾರಕರು 


3ಬಿ 


03.06.1991 


9600-14550 




















ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 
ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 

ಚೆ ಮೀಸಲಾತಿ ಸಂಖ್ಯೆ ಚ ಮೀಸಲಾತಿ ಸಂಖ್ಯೆ 

ಸಹಾಯಕ ಪ್ರಾಧ್ಯಾಪಕರು ಎಸ್‌.ಸಿ. 01 ದ್ವಿದಸ ಎಸ್‌.ಸಿ. 01 














ಸಹಾಯಕ ಪ್ರಾಧ್ಯಾಪಕರು ಎಸ್‌ .ಟಿ. 01 ಅಟೆಂಡರ್‌ ಎಸ್‌.ಸಿ. 01 





ಪರಿಚಾರಕರು ಎಸ್‌.ಸಿ. 01 





ಪರಿಚಾರಕರು ಎಸ್‌.ಟಿ. 01 


























ಷರತ್ತುಗಳು : 


(1) 


(2) 


(3) 


(4) 


(5) 
(6) 
(7) 


(8) 
(9) 


(10) 


(11) 


(12) 


(13) 


ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 


ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 


ಸಂಬಂಧಿಸಿದ ಪ್ರಾದೇಶಿಕ 


ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು *.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಏವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 
ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 





ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೯೧ 





(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸ೦ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 

ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಎಸ್‌.ವಿ.ಮಾನ್ವಿ ಕಾನೂನು ಕಾಲೇಜು, ಗದಗ ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 
ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 31 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 537 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 


ವಿಷಯ: ಆರ್‌.ಎಲ್‌.ಲಾ ಕಾಲೇಜು, ದಾವಣಗೆರೆ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ 
ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆಲಾ 81 ಕೆಎಲ್‌ಎ೦2009, ದಿನಾಂಕ: 28-11-2012. 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ. ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾಂಕ: 28-3-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ: ಸಕಇ/24/510/ 
2014, ದಿನಾ೦ಕ:06.02.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (4)ರ ಆರ್‌.ಎಲ್‌.ಲಾ ಕಾಲೇಜು, ದಾವಣಗೆರೆ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಆರ್‌.ಎಲ್‌.ಲಾ ಕಾಲೇಜು, ದಾವಣಗೆರೆ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮ೦ಜೂರು ಮಾಡಬಹುದಾದ ಹುದ್ದೆಗಳ ಬಗ್ಗೆ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸುತ್ತಾ, ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ 
ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು ಹಾಗೂ ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 


ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಆರ್‌.ಎಲ್‌.ಲಾ ಕಾಲೇಜು, ದಾವಣಗೆರೆ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ 
ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ತಿಳಿಸಿರುವುದರಿಂದ ಸರ್ಕಾರವು ಆರ್‌.ಎಲ್‌.ಲಾ ಕಾಲೇಜು, ದಾವಣಗೆರೆ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 38 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆರ್‌.ಎಲ್‌.ಲಾ ಕಾಲೇಜು, ದಾವಣಗೆರೆ ಕಾಲೇಜಿನ ಈ ಕೆಳಕಂಡ 04 ಬೋಧಕ ಮತ್ತು ॥1 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


೧೦೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ 


ಭಾಗ ೧ 





ಬೋಧಕ ಸಿಬಂದಿ :- 






































ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶೀಮತಿ ದಿನಾಂಕ 
1 ಡಾ.ಬಿ.ಎಸ್‌.ರೆಡ್ಡಿ ಪ್ರಾಂಶುಪಾಲರು ಜಿಎಂ 20.01.1989 ಯುಜಿಸಿ ವೇತನ ಶ್ರೇಣಿ (PhD ವಿದ್ಯಾರ್ಹತೆ 
ಹೊಂದಿರುತ್ತಾರೆ). 
2 ಪಂಕಜಾ.ಟಿ.ಸಿ ಸಹಾಯಕ ಎಸ್‌.ಸಿ 20.08.2010 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ). 
3 ಜಿ.ಎಸ್‌.ಯತೀಶ್‌ ಸಹಾಯಕ 3ಬಿ 01.06.1996 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
4. ಬಿ.ಪಿ. ಬಸವನಗೌಡ ಸಹಾಯಕ ಜಿಎಂ 26.10.2006 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
ಈ ಕೆಳಕಂಡ ಅಂಶಗಳ ಆಧಾರದ ಮೇಲೆ ಕೆಳಕಂಡ ಬೋಧಕ ವೃಂದದ ಉಳಿದ 05 ಹುದ್ದೆಗಳಿಗೆ ವೇತನಾನುದಾನಕ್ಕೆ ಒಳಪಡಿಸಲು 
ಅವಕಾಶವಿರುವುದಿಲ್ಲ. 
1) ಎಂ.ಸೋಮಶೇಖರಪ್ಪ ಇವರು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ ಅಂಕಗಳನ್ನು 


ಕ 


(ಶೇ.50.81) 


1) ಪ್ರದೀಪ್‌.ಎ.ಎನ್‌, 
2) ತೃಪ್ತಿಜಿ.ಹೆಚ್‌, 

3) ಪವನ್‌.ಹೆಚ್‌.ಆರ್‌ 
4) ದಿಲೀಪ್‌ ಕುಮಾರ್‌ 


ಬೋಧಕೇತರ ಸಿಬಂದಿ:- 


ಪಡೆದಿರುವುದರಿಂದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ 
ಆದೇಶ ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ 
ವಿದ್ಯಾರ್ಹತೆ NET/SLET/Ph.D ಹೊಂದದೆ ಇರುವುದರಿಂದ ಕಾನೂನು 
ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ ಪರಿಗಣಿಸಲು 
ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ 
ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ 
ಕನಿಷ್ಠ ವಿದ್ಯಾರ್ಹತೆಯಾದ NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ 
ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 















































ಕ್ರ ಹೆಸರು ಹುದ್ದೆ ಮೀಸಲಾತಿ ಸೇವೆಗೆ ಸೇರಿದ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂತ 

I. ಆರ್‌.ಬಿ.ಲಿಂಗರಾಜು ಅಧೀಕ್ಷಕರು ಜಿ.ಎಂ 03.10.2006 20000-36300 
2. ರಾಜೇಶ.ಕೆ.ಬಿ ಪ್ರ.ದ.ಸ. ಜಿಎಂ 01.01.1991 14550-26700 
3. ಸತೀಶ.ಕೆ.ಜಿ ದ್ವಿ.ದ.ಸ. ಜಿಎಂ 03.10.2006 11600-21000 
4. ಜೈಶಂಕರ್‌.ವಿ.ಆರ್‌ ಗಂಥಾಲಯ ಸಹಾಯಕರು |ಜಿಎಂ 06.08.2010 12500-24000 
5. ವಿನಯ್‌ ಕುಮಾರ್‌ ಸಿ.ಸಿ.ಟಿ ಎಸ್‌ಟಿ 09.10.2010 11600-21000 
6. ತಿಪ್ಪೇಸ್ವಾಮಿ.ಕೆ ದ್ವಿದ.ಬೆ ಜಿಎಂ 30.06.2001 11600-21000 
7. ಟಿ.ಶ೦ಕರ್‌ ನಾಯಕ್‌ ಅಟೆಂಡರ್‌ ಎಸ್‌.ಸಿ 30.10.1991 10400-16400 
8. ಐ.ಶಿವಪ್ಪ ಅಟೆಂಡರ್‌ ಜಿಎಂ 01.01.1991 10400-16400 
9. ಎಸ್‌.ವಿ.ಆನಂದ್‌ ಪರಿಚಾರಕರು ಜಿಎಂ 01.01.1991 9600-14550 
10. ಮಂಜುನಾಥ.ಹೆಚ್‌ ಪರಿಚಾರಕರು ಎಸ್‌.ಸಿ 01.08.2010 9600-14550 
11. ವನಯ್‌.ಹೆಜ್‌.ಕೆ ಪರಿಚಾರಕರು ಜಿಎಂ 06.10.2006 9600-14550 

















ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೯೩ 

















ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌.ಸಿ. 01 ದ್ವಿದ.ಸ ಎಸ್‌.ಸಿ 01 
ಪ್ರಾಧ್ಯಾಪಕರು 
ಸಹಾಯಕ ಎಸ್‌.ಟಿ 01 ಪರಿಚಾರಕರು ಎಸ್‌.ಟಿ 01 
ಪ್ರಾಧ್ಯಾಪಕರು 


























ಷರತ್ತುಗಳು : 

(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟ/ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 


(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿ೦ದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6)  ಸಿಬ್ದಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು *.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 


(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ವಿವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಜ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 


(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 


(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 


ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 41 ವೆಚ್ಚ-10/2015, ದಿನಾ೦ಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ.ಮಹೇಂದ್ರ, 
PR. 534 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


೧೦೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಕಾನೂನು ಸಚಿವಾಲಯ 


ವಿಷಯ: ಎಸ್‌.ಡಿ.ಎಂ. ಕಾನೂನು ಕಾಲೇಜು, ಮ೦ಗಳೂರು ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ 
ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012. 

2. ಆಯುಕ್ತರು. ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾಂಕ: 03-05-2013. 

3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರಸಂಖ್ಯೆ: ಸಕಇ/24/510/ 

2014, ದಿನಾ೦ಕ:06.02.2015. 


ಓದಲಾಗಿದೆ: 


ಜ್‌ 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ (7)ರ ಎಸ್‌.ಡಿ.ಎಂ. ಕಾನೂನು ಕಾಲೇಜು, ಮಂಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಎಸ್‌.ಡಿ.ಎಂ. ಕಾನೂನು ಕಾಲೇಜು, ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ನಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಎಸ್‌.ಡಿ.ಎಂ. ಕಾನೂನು ಕಾಲೇಜು, ಮಂಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು 
ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು 
ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತಿಳಿಸಿರುವುದರಿಂದ ಸರ್ಕಾರವು ಎಸ್‌.ಡಿ.ಎಂ. ಕಾನೂನು ಕಾಲೇಜು, ಮಂಗಳೂರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 55 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎಸ್‌.ಡಿ.ಎಂ. ಕಾನೂನು ಕಾಲೇಜು, ಮಂಗಳೂರು ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬ್ಬಂದಿ :- 




















ತ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 

ಸಂ ಶ್ರೀ/ಶ್ರೀಮತಿ ದಿನಾಂಕ 

1. ಪಿ.ಡಿ. ಸಬಾಸ್ಟೀನ್‌ ಸಹಾಯಕ 3ಬಿ 25.06.1983 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ ಹೊಂದಿರುತ್ತಾರೆ) 
ಪ್ರಾಧ್ಯಾಪಕರು 

PR ಡಾ. ತಾರಾನಾಥ್‌ ಸಹಾಯಕ 3ಬಿ 01.07.1996 ಯುಜಿಸಿ ವೇತನ ಶ್ರೇಣಿ (NET & PhD ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 

3. ಸಂತೋಷ್‌ ಕುಮಾರ್‌ ಎ. | ಸಹಾಯಕ 3ಬಿ 03.12.2012 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ ಹೊಂದಿರುತ್ತಾರೆ) 
ಪ್ರಾಧ್ಯಾಪಕರು 

4. ಡಾ. ಬಾಳಿಗಾ ಸಹಾಯಕ 3ಎ 01.07.1996 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ ಹೊಂದಿರುತ್ತಾರೆ) 
ಪ್ರಾಧ್ಯಾಪಕರು 






































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೯೫ 
5. | ವಿನೋದ ರೈ ಸಹಾಯಕ 3ಬಿ 01.07.1989 ಯುಜಿಸಿ ವೇತನ ಶ್ರೇಣಿ (ದಿನಾಂಕ: 19.09.1991ರ ಮುಂಚೆ ನೇಮಕ) 
ಪ್ರಾಧ್ಯಾಪಕರು 
6. ಸಾರಿಕಾ ರೈ ಸಹಾಯಕ 3ಬಿ 01.07.2006 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
7 ಸಂತೋಷ್‌ ಕುಮಾರ್‌ ಗಂಥಪಾಲಕರು ಜಿಎಂ 01.07.1993 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 




















ಎಸ್‌.ಡಿ.ಎಂ. ಕಾನೂನು ಕಾಲೇಜು, ಮಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


1) ವಿದ್ಯಾಶಂಕರ ಟಿ, ಸಹಾಯಕ 


ಪ್ರಾಧ್ಯಾಪಕರು 


1) ಮಹೇಶ್‌ಚಂದ್ರ 
ನಾಯಕ್‌ ಸಹಾಯಕ 


} 


ಪ್ರಾಧ್ಯಾಪಕರು (ಶೇ.53.00) 


1) ಮಾನಸ ಜಿ.ಹೆಗಡೆ 
2) ಮಮತಾ ಶೆಟ್ಟ 


ನ್ನ 


ಇವರು ನೇಮಕಾತಿ ಸಮಯದಲ್ಲಿ ವಯೋಮಿತಿ ಮೀರಿದ್ದು 45 ವರ್ಷ 
ವಯಸ್ಸಾಗಿರುವುದರಿ೦ದ ವೇತನಾನುದಾನಕ್ಕೆ ಅವಕಾಶವಿರುವುದಿಲ್ಲ (ಕನಿಷ್ಠ ವಯೋಮಿತಿ 35 
ವರ್ಷ ಸಾ.ಅ) 

ಇವರು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ ಅಂಕಗಳನ್ನು 
ಪಡೆದಿರುವುದರಿಂದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ 
ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ 


3) ಶ್ರದ್ಧಾ ಎಸ್‌.ಕಳಸ್‌ 


4) ಅನಿಲ್‌ ಆಲ್ಬರ್ಟ್‌ 





NET/SLET/Ph.D ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ 


ಸಹಾಯಕ 


ಪ್ರಾಧ್ಯಾಪಕರು ಹುದ್ದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ 


ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 















































ಡಿಸೋಜಾ ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ NET/SLET/PhD ಪಡೆದಲ್ಲಿ 
5) ಸುಬ್ಬಲಕ್ಷ್ಮಿ ಪಿ. ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು 
6) ರಕ್ಷಿತಾ ಬಿ.ವಿ. ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 
7) ಶಶಿ ಪಸಾ ಎ 
ಬೋಧಕೇತರ ಸಿಬಂದಿ:- 
ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1 | ವಿನೋದ್‌ ಕುಮಾರ್‌ ವಿ. ಅಧೀಕ್ಷಕರು 3ಬಿ 01.04.1985 20000-36300 
2. | ಶೈಲೇಶ್‌ ಎನ್‌. ಪ್ರದ.ಸ 3ಬಿ 02.11.1991 14550-26700 
3. | ಸಹನ ಜೈನ್‌ ಎಂ. ದ್ವಿದ.ಸ 3ಬಿ 03.04.2006 11600-21000 
4. | ಅರುಣಾಕ್ಷಿ ದ್ವಿದ.ಸ 2ಎ 02.04.2012 11600-21000 
5. | ಪ್ರಮೀಳಾ ಸುಮನ್‌ ಗಂಥಾಲಯ ಸಹಾಯಕರು 3ಬಿ 01.06.2006 12500-24000 
6. | ಕಲ್ಪನಾ ದ್ವಿದ.ಬೆ. 2ಎ 08.07.2008 11600-21000 
7. | ಭರತರಾಜು ಅಟೆಂಡರ್‌ 3ಬಿ 02.11.1991 10400-16400 
8. | ದೇರಣ್ಣ ಸಿ.ಹೆಚ್‌. ಅಟೆಂಡರ್‌ ಎಸ್‌ಸಿ 01.07.2003 10400-16400 
9. | ವಿಶ್ವನಾಥ ಗೌಡ ಕೆ. ಪರಿಚಾರಕರು 3ಎ 02.11.1991 9600-14550 
10. | ಸುಭಾಶ್‌ ಚಂದ್ರ ಪರಿಚಾರಕರು 3ಬಿ 05.11.1993 9600-14550 
1. | ಕುಮಾರ ಪರಿಚಾರಕರು ಎಸ್‌ಸಿ 07.11.1994 9600-14550 
12. | ಸೇಸಪ್ಪ ಗೌಡ ಪರಿಚಾರಕರು 3ಎ 02.07.2004 9600-14550 
13. | ರಾಮಚಂದ್ರ ಪರಿಚಾರಕರು 2ಎ 02.07.2004 9600-14550 
14. | ಜನಾರ್ಧನ ಪರಿಚಾರಕರು 2ಎ 01.07.2007 9600-14550 




















ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 
























































೧೦೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 
ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಸಿ. 03 ಅಧೀಕ್ಷಕರು ಎಸ್‌.ಸಿ. 01 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಟಿ. 01 ಪ್ರ.ದ.ಸ. ಎಸ್‌.ಸಿ. 01 
ದ್ವಿ.ದ.ಸ. ಎಸ್‌.ಸಿ. 01 
ಅಟೆಂಡರ್‌ ಎಸ್‌.ಸಿ. 01 
ಪರಿಚಾರಕರು ಎಸ್‌.ಟಿ. 01 
ಷರತುಗಳು : 





(1) 


(2) 


(3) 


(4) 


(5) 
(6) 
(7) 


(8) 
(9) 


(10) 


(11) 


(12) 


(13) 


(14) 


ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 


ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕ್ಕೆಗೊಳ್ಳುವುದು. 

ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 


ಸಂಬಂಧಿಸಿದ ಪ್ರಾದೇಶಿಕ 


ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆ೦ದು ₹50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಏವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 
ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 


ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 
ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 


ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 


ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಎಸ್‌.ಡಿ.ಎಂ. ಕಾನೂನು ಕಾಲೇಜು, ಮ೦ಗಳೂರು ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 
ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 


ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೯೭ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 52 ವೆಚ್ಚ-10/2015. ದಿನಾ೦ಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 543 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 
ವಿಷಯ: ಸರಸ್ವತಿ ಕಾನೂನು ಕಾಲೇಜು, ಚಿತ್ರದುರ್ಗ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ 
ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆಲಾ 81 ಕೆಎಲ್‌ಎಂ2009, ದಿನಾಂಕ:28-11-2012 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾಂಕ: 28-3-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರಸಂಖ್ಯೆ: ಸಕಇ/24/510/2014, 
ದಿನಾಂಕ: 06.02.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (3)ರ ಸರಸ್ವತಿ ಕಾನೂನು ಕಾಲೇಜು, ಚಿತ್ರದುರ್ಗ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ಸರಸ್ವತಿ ಕಾನೂನು ಕಾಲೇಜು, ಚಿತ್ರದುರ್ಗ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ ಹುದ್ದೆಗಳ 
ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸುತ್ತಾ, ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ 
ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು ಹಾಗೂ ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 


ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 

ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಸರಸ್ವತಿ ಕಾನೂನು ಕಾಲೇಜು, ಚಿತ್ರದುರ್ಗ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ 
ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ತಿಳಿಸಿರುವುದರಿಂದ ಸರ್ಕಾರವು ಸರಸ್ಪತಿ ಕಾನೂನು ಕಾಲೇಜು, ಚಿತ್ರದುರ್ಗ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಲಾ 36 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ಆಗಸ್ಟ್‌ 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರಸ್ವತಿ ಕಾನೂನು ಕಾಲೇಜು, ಚಿತ್ರದುರ್ಗ ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬ್ಬಂದಿ :- 





























3 ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
I. ಎಂ.ಎಸ್‌.ಸುಧಾದೇವಿ ಪ್ರಾಂಶುಪಾಲರು ಜಿಎಂ 01.08.1994 ರಾಜ್ಯ ವೇತನ ಶ್ರೇಣಿ (NET/ SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 























೧೦೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 

2. ಡಾ.ಎನ್‌.ಡಿ.ಗೌಡ ಸಹಾಯಕ ಪ್ರಾಧ್ಯಾಪಕರು 3ಎ 16.08.2000 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ 
ಹೊಂದಿರುತ್ತಾರೆ). 

3. ಶ್ರೀ ಶೈಲ.ಎಲ್‌ ಸಹಾಯಕ ಪ್ರಾಧ್ಯಾಪಕರು ಜಿಎಂ 11.09.2006 ಯುಜಿಸಿ ವೇತನ ಶ್ರೇಕಿ (NET ವಿದ್ಯಾರ್ಹತೆ 
ಹೊಂದಿರುತ್ತಾರೆ.) 

4. ಡಿ.ವಿ.ರವಿಕುಮಾರ್‌ ಸಹಾಯಕ ಪ್ರಾಧ್ಯಾಪಕರು ಎಸ್‌ಸಿ 29.09.2006 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

5. | ಕೆ.ಎಸ್‌.ಕರಿಯಣ್ಣ ಸಹಾಯಕ ಪ್ರಾಧ್ಯಾಪಕರು | ಎಸ್‌ಟಿ 31.12.2012 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ 
ಹೊಂದಿರುತ್ತಾರೆ.) 

6. ಪಿ.ಸಿ.ಮುರುಗೇಶಪ್ಪ ದೈ.ಶಿ.ಭೋಧಕರು ಜಿಎಂ 16.08.1996 ರಾಜ್ಯ ವೇತನ ಶ್ರೇಣಿ (NET/ SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 


























ಸರಸ್ವತಿ ಕಾನೂನು ಕಾಲೇಜು, 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. 


1) ಜೆ.ಯಮುನ 


1) ಸಾದಿಕ್‌ ಸುಹಿಲ್‌ 
(ಶೇ.53.17) 


ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ: 


ಚಿತ್ರದುರ್ಗ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


ಇವರು ರಾಜೀನಾಮೆ ನೀಡಿರುತ್ತಾರೆ ಎಂದು ದಿನಾಂಕ:25.10.2014ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 


ಇವರು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ ಅಂಕಗಳನ್ನು 
ಪಡೆದಿರುವುದರಿಂದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


py 


ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D ಹೊಂದದೆ 


1) ಎಸ್‌.ಎಂ.ಹರ್ಷ 


ಇರುವುದರಿಂದ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ ಪರಿಗಣಿಸಲು 


ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ 


2) ಜೆ.ಗುರುರಾಜ್‌ 


ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ NET/SLET/Ph.D 


ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


ಬೋಧಕೇತರ ಸಿಬಂದಿ:- 




































































ಣ್‌ 
ಷೆ ಓವ ಹುದ್ದೆ ಮೀಸಲಾತಿ ಫಾ ವೇತನ ಶ್ರೇಣಿ 
1, ಹೆಚ್‌.ಎನ್‌.ಮಲ್ಲಪ್ಪ ಅಧೀಕ್ಷಕರು ಜಿ.ಎಂ 27.01.1984 20000-36300 
2: ದಾರುಕ ಪ್ರ.ದ.ಸ. ಜಿಎಂ 03.11.2012 14550-26700 
3. ಹೆಚ್‌.ರಾಜಣ್ಣ ದ್ವಿದ.ಸ. ಜಿಎಂ 17.07.1982 11600-21000 
4. ಟಿ.ಶಿವಣ್ಣ ದ್ವಿದ.ಸ. ಎಸ್‌.ಸಿ. 01.10.1996 11600-21000 
5. ಷಣ್ಮುಖ.ಎಸ್‌ ಗ್ರಂಥಾಲಯ ಸಹಾಯಕರು 3ಬಿ 05.11.2012 12500-24000 
6. ಜಿ.ಶ್ರೀಧರ್‌ ಸಿ.ಸಿ.ಟಿ ಜಿಎಂ 03.11.2012 11600-21000 
7 ಸಿ.ಗ೦ಗಮ್ಮ ದ್ವಿದ ಬೆರಳಚ್ಚುಗಾರರು ಎಸ್‌.ಸಿ 05.11.2012 11600-21000 
8. ವೆಂಕಟೇಶ್‌.ಪಿ ಅಟೆಂಡರ್‌ ಎಸ್‌.ಸಿ 12.10.2010 10400-16400 
9. ಪರಶುರಾಮ್‌.ಎನ್‌.ಸಿ ಅಟೆಂಡರ್‌ ಜಿಎಂ 05.11.2012 10400-16400 
10. ಇರ್ಫಾನ್‌ ಮುಸ್ತಫ್‌ ಪರಿಚಾರಕರು ಜಿಎಂ 12.10.2000 9600-14550 
11, ಆರ್‌.ಪ್ರೇಮಲೀಲಾ ಪರಿಚಾರಕರು ಎಸ್‌.ಸಿ 12.10.2000 9600-14550 
12 ಕೆ. ರಾಮಚಂದ್ರಪ್ಪ, ಪರಿಚಾರಕರು ಎಸ್‌.ಸಿ 01.10.2012 9600-14550 

ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 
ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌.ಸಿ. 01 ಪರಿಚಾರಕರು ಎಸ್‌.ಟಿ. 01 
ಪ್ರಾಧ್ಯಾಪಕರು 


























ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೦೯೯ 





ಷರತ್ತುಗಳು : 

(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು. ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎ೦ಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ಸ.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ವಿವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಜ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ. ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 


ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಸರಸ್ವತಿ ಕಾನೂನು ಕಾಲೇಜು, ಚಿತ್ರದುರ್ಗ ಈ ಸಂಸ್ಥೆಯ ವೇತನಾನುದಾನದ ವೆಚ್ಚವನ್ನು ಕಾನೂನು 
ಇಲಾಖೆಯ ಲೆಕ್ಕ ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ 
ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 43 ವೆಚ್ಚ-10/2015. ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ.ಮಹೇಂದ್ರ, 
PR. 535 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


೧೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಕಾನೂನು ಸಚಿವಾಲಯ 


ವಿಷಯ: ಸೇಠ್‌ ಚುನಿಲಾಲ್‌ ಅಮರ್‌ಚಂದ್‌ ಬೊಹರಾ ಕಾನೂನು ಕಾಲೇಜು, ರಾಯಚೂರು ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ 
ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012. 


2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಪ್ರಸ್ತಾವನೆ ಸಂಖ್ಯೆ ಕಾಶಿಇ/329/ಖಾಕಾಕಾಲೇಜು/2012-13/ 
ಕಾಕಾವಿ. ದಿನಾಂಕ: 03-05-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರಸಂಖ್ಯೆ: ಸಕಇ/24/5TC/2014, ದಿನಾ೦ಕ: 6.2.2015. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ 
ಸರ್ಕಾರವು ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) 
ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 
ಖಾಸಗಿ ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ 
ಖಾಸಗಿ ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (10ರ ಸೇಠ್‌ ಚುನಿಲಾಲ್‌ ಅಮರ್‌ಚಂದ್‌ ಬೊಹರಾ ಕಾನೂನು ಕಾಲೇಜು, ರಾಯಚೂರು ಇಲ್ಲಿನ 
ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 

ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ ಸೆಠ್‌ 
ಚುನಿಲಾಲ್‌ ಅಮರ್‌ಚಂದ್‌ ಬೊಹರಾ ಕಾನೂನು ಕಾಲೇಜು, ರಾಯಚೂರು ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ 
ಮಂಜೂರು ಮಾಡಬಹುದಾದ ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 (ಆರು) ತಿಂಗಳ 
ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ 
ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ಸೇಠ ಚುನಿಲಾಲ್‌ ಅಮರ್‌ಚಂದ್‌ ಬೊಹರಾ ಕಾನೂನು ಕಾಲೇಜು, ರಾಯಚೂರು ಇಲ್ಲಿನ ಬೋಧಕ 
ಮತ್ತು ಬೋಧಕೇತರ ಹುದ್ದೆಗಳನ್ನು ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ 
ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಆಡಳಿತ ಮಂಡಳಿಯು ನಿಗದಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ 
ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ತಿಳಿಸಿರುವುದರಿಂದ ಸರ್ಕಾರವು ಸೇಠ್‌ ಚುನಿಲಾಲ್‌ ಅಮರ್‌ಚಂದ್‌ ಬೊಹರಾ ಕಾನೂನು 
ಕಾಲೇಜು, ರಾಯಚೂರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 41 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸೇಠ್‌ ಚುನಿಲಾಲ್‌ ಅಮರ್‌ಚಂದ್‌ ಬೊಹರಾ ಕಾನೂನು ಕಾಲೇಜು, ರಾಯಚೂರು 
ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು 
ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬ್ಬಂದಿ :- 

















ಕ್ರ ಹೆಸರು ಹುದ್ದೆ ಮೀಸಲಾತಿ ಸೇವೆಗೆ ಸೇರಿದ ವೇತನ ಶ್ರೇಣಿ 

ಸಂ ಶ್ರೀ/ಶೀಮತಿ ದಿನಾಂಕ 

1 ಪದ್ಮಾ .ಜಿ. ಪ್ರಾಂಶುಪಾಲರು ಜಿಎಂ 01.01.1998 ರಾಜ್ಯ ವೇತನ ಶ್ರೇಣಿ (NET/SLET/Ph.D ವಿದ್ಯಾರ್ಹತೆ 

ಹೊಂದಿರುವುದಿಲ್ಲ) 

2 ಬಿ.ವಸುಂಧರಾ ಸಹಾಯಕ ಜಿಎಂ 01.09.1999 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 

3. ಉಮಾರಮ ಸಿಂಧಿ ಸಹಾಯಕ ಜಿಎಂ 01.09.2001 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

4. | ಎ.ಎಂ.ಮಲ್ಲಿಕಾರ್ಜುನಯ್ಯ ಸಹಾಯಕ ಎಸ್‌ಸಿ 05.08.2002 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 


























ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೦೧ 








5 ಕೆ. ಗೋಪಿನಾಥ ಸಹಾಯಕ ಜಿಎಂ 03.08.2009 ರಾಜ್ಯ ವೇತನ ಶ್ರೇಣಿ (ಇವರ NET ವಿದ್ಯಾರ್ಹತೆ ಬಗ್ಗೆ 
ಪ್ರಾಧ್ಯಾಪಕರು ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ರಾಜ್ಯ 
ವೇತನ ಶ್ರೇಣಿ ನೀಡಿದೆ) 





6 ಶರಣಬಸಪ್ಪ ಗ್ರಂಥಪಾಲಕರು ಜಿಎಂ 01.08.1997 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 


























ಸೇಠ್‌ ಚುನಿಲಾಲ್‌ ಅಮರ್‌ಚಂದ್‌ ಬೊಹರಾ ಕಾನೂನು ಕಾಲೇಜು, ರಾಯಚೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಬೋಧಕ 
ಸಿಬ್ಬಂದಿಯನ್ನು ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


ಎಸ್‌.ಟಿ. ಅಭ್ಯರ್ಥಿಯ ಮೀಸಲಾತಿ ಹುದ್ದೆಯಾಗಿರುವುದರಿಂದ ಇವರನ್ನು ವೇತನಾನುದಾನಕ್ಕೆ 


1) ಶ್ರೀಮತಿ ಪುಷಲತ ಜಿ 
ಲ್ಲ ಒಳಪಡಿಸಲು ಅವಕಾಶವಿರುವುದಿಲ್ಲ. 


ಇವರು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ 
ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D 
ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ ಉಪನ್ಯಾಸಕ/ದೈ.ಶಿ.ಬೋಧಕರ ಹುದ್ದೆಗೆ ಪರಿಗಣಿಸಲು 
ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ 

ತ ಸ್ತನ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ ್ಹET/SLET/Ph.D ಪಡೆದಲ್ಲಿ 
ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


ಬೋಧಕೇತರ ಸಿಬ್ಬಂದಿ:- 




























































































ಕ್ರ ಹೆಸರು ಹುದ್ದೆ ಮೀಸಲಾತಿ ಸೇವೆಗೆ ಸೇರಿದ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. ಬಸವನಗೌಡ ಅಧೀಕ್ಷಕರು ಜಿ.ಎಂ 17.12.1984 20000-36300 
2; ಪಾಗುಂಟಿಪ್ಪ ಪ್ರ.ದ.ಸ. ಜಿಎಂ 01.12.2011 14550-26700 
3 ಬಸವರಾಜು ಜಿ ದ್ವಿ.ದ.ಸ. ಜಿಎಂ 25.10.2011 11600-21000 
4. ಜೆ. ಮಲ್ಲಿಕಾರ್ಜುನ ಗಂಥಾಲಯ ಸಹಾಯಕರು ಜಿಎಂ 01.12.2011 12500-24000 
5. ಕೆ. ಅನುರಾಜ್‌ ಸಿ.ಸಿ.ಟಿ ಪ್ರ-1 01.12.2011 11600-21000 
6. ಶೈಲಶ್ರೀ. ಜೆ. ದ್ವಿದ.ಬೆ ಜಿಎಂ 01.12.2011 11600-21000 
7. ಕುಮಾರಿ ರಾಜೇಶ್ವರಿ ಅಟೆಂಡರ್‌ ಜಿಎಂ 01.12.2011 10400-16400 
8. ಆನಂದ್‌ ನಾಯಕ್‌ ಪರಿಚಾರಕರು ಎಸ್‌ಟಿ 01.12.2011 9600-14550 
9. ಶೇಖ ಜಲಾನಿ ಪಾಷ ಪರಿಚಾರಕರು ಜಿಎಂ 01.12.2011 9600-14550 
10. ರಘು ಪರಿಚಾರಕರು ಜಿಎಂ 01.12.2011 9600-14550 
ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 
ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಟಿ. 01 ದ್ವಿದಸ ಎಸ್‌.ಸಿ. 01 
ಅಟೆಂಡರ್‌ ಎಸ್‌.ಸಿ. 01 
ಪರಿಚಾರಕರು ಎಸ್‌.ಸಿ. 01 
ಷರತ್ತುಗಳು : 


(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕ್ಕೆಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬ೦ಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 


೧೧೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ 


ಭಾಗ ೧ 





(4) 


(5) 
(6) 
(7) 


(8) 
(9) 


(10) 


(11) 


(12) 


(13) 


(14) 


ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಎವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 
ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 


ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 


ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ಸೇಠ್‌ಚುನಿಲಾಲ್‌ ಅಮರ್‌ಚಂದ್‌ ಬೊಹರಾ ಕಾನೂನು ಕಾಲೇಜು, ರಾಯಚೂರು 


ಕಾಲೇಜಿನ 


ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant- 
in aid Schemes (Plan) ರಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 46 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 


PR. 551 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಪ್ರಸ್ತಾವನೆ: 


ಕಾನೂನು ಸಚಿವಾಲಯ 


ವಿಷಯ: ವಿದ್ಯೋದಯ ಕಾನೂನು ಕಾಲೇಜು, ತುಮಕೂರು ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ 
ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎಂ 2009, ದಿನಾಂಕ:28-11-2012 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾ೦ಕ:03-05-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರಸಂಖ್ಯೆಸಕಇ/24/516/2014, 
ದಿನಾ೦ಕ:06.02.2015. 


ಸ್ತಾವನೆ ಸಂಖ್ಯೆ 


(೬ 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (1ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ 
ಸರ್ಕಾರವು ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) 
ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೦೩ 





ಖಾಸಗಿ ಕಾನೂನು ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಿ ಆದೇಶಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ ಕಾನೂನು 
ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (2ರ ವಿದ್ಯೋದಯ ಕಾನೂನು ಕಾಲೇಜು, ತುಮಕೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ವಿದ್ಯೋದಯ ಕಾನೂನು ಕಾಲೇಜು, ತುಮಕೂರು ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮ೦ಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ವಿದ್ಯೋದಯ ಕಾನೂನು ಕಾಲೇಜು, ತುಮಕೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಆಡಳಿತ 
ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ 
ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ 
ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ತಿಳಿಸಿರುವುದರಿ೦ದ ಸರ್ಕಾರವು 
ವಿದ್ಯೋದಯ ಕಾನೂನು ಕಾಲೇಜು, ತುಮಕೂರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. 
ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 57 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿದ್ಯೋದಯ ಕಾನೂನು ಕಾಲೇಜು, ತುಮಕೂರು ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬಂದಿ :- 
































ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
I ವೆಂಕಟಾಚಲಪತಿ ಪ್ರಾಂಶುಪಾಲರು 3ಎ 01.04.1997 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
2 ನಾರಾಯಣ ಸ್ವಾಮಿ ಸಹಾಯಕ ಜಿಎಂ 01.08.1992 ಯುಜಿಸಿ ವೇತನ ಶ್ರೇಣಿ NET & SLET 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುತ್ತಾರೆ. 
3. | ಹನುಮಂತ ರಾಯಪ್ಪ ಇ. | ಸಹಾಯಕ 3ಎ 01.04.1993 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
4. | ರಮೇಶ್‌. ಆರ್‌. ಸಹಾಯಕ ಎಸ್‌ಟಿ 01.04.2004 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ಪ್ರಾಧ್ಯಾಪಕರು ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
5. ನಟರಾಜ್‌.ಜಿ.ವೈ. ಸಹಾಯಕ 2ಎ 05.01.2013 ಯುಜಿಸಿ ವೇತನ ಶ್ರೇಣಿ NET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ. 
6. ಮಂಜುಳಾ ಎನ್‌.ಎಸ್‌. ಸಹಾಯಕ 3ಬಿ 05.01.2013 ಯುಜಿಸಿ ವೇತನ ಶ್ರೇಣಿ NET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ. 
7. ಮಂಜುನಾಥ ಎನ್‌.ಜಿ. ಸಹಾಯಕ 2ಎ 05.01.2013 ಯುಜಿಸಿ ವೇತನ ಶ್ರೇಣಿ NET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ. 
8. ಗಂಗಾಧರ ಎಸ್‌. ಸಹಾಯಕ ಪ್ರ-1 05.01.2013 ಯುಜಿಸಿ ವೇತನ ಶ್ರೇಣಿ SLET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ. 
9. | ಆಂಜನೇಯ ನಾಯಕ್‌ ಗಂಥಪಾಲಕ ಎಸ್‌.ಸಿ. 03.08.2006 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 


























ವಿದ್ಯೋದಯ ಕಾನೂನು ಕಾಲೇಜು, ತುಮಕೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


೧೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ೧ 





1) ಶ್ರೀ ಆರ್‌. ಜಗನ್ನಾಥ್‌ ಇವರುಗಳು ಎಲ್‌.ಎಲ್‌.ಬಿ. ವಿದ್ಯಾರ್ಹತೆ ಮಾತ್ರ ಹೊಂದಿದ್ದು, ಹುದ್ದೆಗೆ ಅಗತ್ಯವಿರುವ ಕನಿಷ್ಠ 
2)ಶ್ರೀ ಶಿವಲಿಂಗೇಗೌಡ ವಿದ್ಯಾರ್ಹತೆಯನ್ನು ಪಡೆದಿರುವುದಿಲ್ಲ 


1 ಶ್ರೀ ಧ್ಯಾನ ಬಸವರಾಜು (ಶೇ.50.00) ಇವರುಗಳು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ 
2)ಶ್ರೀಮತಿ ಶಮಾ ಸೈದಿ (ಶೇ.53.00) ಅಂಕಗಳನ್ನು ಪಡೆದಿರುವುದರಿಂದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


3)ಶ್ರೀ ಎಸ್‌.ಕೆ. ಮಲ್ಲಿಕಾರ್ಜುನ (ಶೇ.48.75) 
4)ಶ್ರೀಮತಿ ರೂಪ ಕೆ.ವಿ. (ಶೇ.54.00) 


1 ರಶ್ಮಿ ಎ.ಹೆಚ್‌. ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು. ಸರ್ಕಾರಿ ಆದೇಶ ಸಂಖ್ಯೆ 
2) ರವಿ. ಹೆಚ್‌.ಜಿ. ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D 
ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ 
ಪರಿಗಣಿಸಲು ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ 
ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ 
ವಿದ್ಯಾರ್ಹತೆಯಾದ NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ 
ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


3) ಕಿಶೋರ್‌ 


4) ಪುಷ್ರಾ ಕೆ.ಎಸ್‌. 


ಬೋಧಕೇತರ ಸಿಬ್ಬಂದಿ:- 





















































3 ಸ ಹುದ್ದೆ ಮೀಸಲಾತಿ ಬ ವೇತನ ಶ್ರೇಣಿ 
ಸಂ ಶ್ರೀ/ಶೀಮತಿ ಈ ದಿನಾಂಕ 
I. ಶ್ರೀಪತಿ ಅಧೀಕ್ಷಕರು ಜಿ.ಎಂ 01.07.1980 20000-36300 
ತ ನಟರಾಜ್‌ ಪ್ರ.ದ.ಸ. 2ಎ 01.08.1992 14550-26700 
3. ತಿಮ್ಮಗಿರಿಗೌಡಯ್ಯ. ಜಿ. ದ್ವಿ.ದ.ಸ. ಜಿಎಂ 01.11.1984 11600-21000 
ಹನುಮಂತರಾಯಪ್ಪ ಕೆ. ದ್ವಿದ.ಸ. 3ಎ 01.08.1992 11600-21000 
ಡೆ ಎಂ.ಎನ್‌. ರವೀಂದ್ರ ದ್ವಿದ.ಸ. ಎಸ್‌.ಸಿ. 09.01.2013 11600-21000 
6. ಮಂಜುಳ ಹೆಚ್‌. ದ್ವಿದ.ಸ. ಎಸ್‌ಟಿ 09.01.2013 11600-21000 
Mi ರಮೇಶ್‌ ಜೆ.ಎಸ್‌. ಬೆರಳಚ್ಚುಗಾರರು ಜಿಎಂ 01.08.1992 1600-21000 
8. ಶಶಿಧರ ಎಂ.ಕೆ. ಗಂಥಾಲಯ ಸಹಾಯಕರು ಜಿಎಂ 15.07.1992 12500-24000 
9. ಮಧುಸೂಧನ ವಿ. ಸಿ.ಸಿ.ಟಿ ಜಿಎಂ 01.08.1992 1600-21000 
10. ಪಕಾಶ್‌ ಕೆ.ಜೆ. ಅಟೆಂಡರ್‌ ಜಿಎಂ 01.07.1989 10400-16400 
11. ಸುರೇಶಯ್ಯ ಬಿ.ವಿ. ಪರಿಚಾರಕರು ಜಿಎಂ 01.08.1998 9600-14550 
12. ವೀರಣ್ಣಗೌಡ ಆರ್‌. ಪರಿಚಾರಕರು ಜಿಎಂ 01.07.1988 9600-14550 
13. ಗರುಡರಂಗಯ್ಯ ಪರಿಚಾರಕರು ಒ.ಬಿ.ಸಿ 01.08.1992 9600-14550 
14. ಮಂಜುನಾಥ್‌ ಎಂ.ಎಸ್‌. ಪರಿಚಾರಕರು ಜಿಎಂ 01.08.1992 9600-14550 
15. ಮಂಜುಳ ಪರಿಚಾರಕರು ಎಸ್‌ಟಿ 01.08.1992 9600-14550 
10. ನಾಗರಾಜ್‌ ಪರಿಚಾರಕರು ಪ್ರ-1 01.11.2006 9600-14550 




















ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 

















ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌ .ಸಿ. 03 ಅಧೀಕ್ಷಕರು ಎಸ್‌.ಸಿ. 01 
ಪ್ರಾಧ್ಯಾಪಕರು 
ಪ್ರ.ದ.ಸ. ಎಸ್‌.ಸಿ 01 
ಅಟೆಂಡರ್‌ ಎಸ್‌.ಸಿ 01 
ಪರಿಚಾರಕರು ಎಸ್‌.ಸಿ 01 


























ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೦೫ 





ಷರತ್ತುಗಳು : 

(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕೈಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು *.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ವಿವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 

ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ವಿದ್ಯೋದಯ ಕಾನೂನು ಕಾಲೇಜು, ತುಮಕೂರು ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 

ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 33 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 544 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 


ವಿಷಯ: ವಿದ್ಯಾವರ್ಧಕ ಕಾನೂನು ಕಾಲೇಜು, ಮೈಸೂರು ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ 
ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012. 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾಂಕ: 03-05-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ ಸಕಇ/24/510/2014, 
ದಿನಾ೦ಕ:06.02.2015. 


೧೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (6)ರ ವಿದ್ಯಾವರ್ಧಕ ಕಾನೂನು ಕಾಲೇಜು, ಮೈಸೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ವಿದ್ಯಾವರ್ಧಕ ಕಾನೂನು ಕಾಲೇಜು, ಮೈಸೂರು ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮ೦ಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ವಿದ್ಯಾವರ್ಧಕ ಕಾನೂನು ಕಾಲೇಜು, ಮೈಸೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಆಡಳಿತ 
ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು 
ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತಿಳಿಸಿರುವುದರಿಂದ ಸರ್ಕಾರವು ವಿದ್ಯಾವರ್ಧಕ ಕಾನೂನು ಕಾಲೇಜು, ಮೈಸೂರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 53 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿದ್ಯಾವರ್ಧಕ ಕಾನೂನು ಕಾಲೇಜು. ಮೈಸೂರು ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬ್ಬಂದಿ :- 












































ಸೇವೆಗೆ 
ಕ್ರ ಹೆಸರು ಸಃ 
ಹುದ್ದೆ ಮೀಸಲಾತಿ ಸೇರಿದ ವೇತನ ಶ್ರೇಣಿ 

ಘು K 

ಸಂ ಶ್ರೀ/ಶ್ರೀಮತಿ ಇ 

1 ಕೆ.ಬಿ. ವಾಸುದೇವ ಪ್ರಾಂಶುಪಾಲರು ಜಿಎಂ 10.08.1987 | ರಾಜ್ಯ ವೇತನ ಶ್ರೇಣಿ 

2. |ಪಿ.ದೀಪು ಸಹಾಯಕ 3ಎ 01.08.2007 | ಯುಜಿಸಿ ವೇತನ ಶ್ರೇಣಿ (5೬೯1 ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 

3. | ಬೋರೆಗೌಡ್‌ ಎಸ್‌.ಬಿ. ಸಹಾಯಕ 3ಎ 15.11.2012 ಯುಜಿಸಿ ವೇತನ ಶ್ರೇಣಿ (5೬51 ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ) 

4. | ಟಿ.ಎಂ. ಪ್ರಶಾಂತ್‌ ಸಹಾಯಕ 3ಎ 15.11.2012 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ ಹೊಂದಿರುತ್ತಾರೆ) 
ಪ್ರಾಧ್ಯಾಪಕರು 

5. ಹೇಮಂತಕುಮಾರ್‌ ಹೆಚ್‌.ಸಿ. | ಸಹಾಯಕ ಜಿಎಂ 15.11.2012 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ ಹೊಂದಿರುತ್ತಾರೆ) 
ಪ್ರಾಧ್ಯಾಪಕರು 

6. | ಶ್ರೀದೇವಿ ಕೃಷ್ಣ ಸಹಾಯಕ ಜಿಎಂ 15.11.2012 ಯುಜಿಸಿ ವೇತನ ಶ್ರೇಣಿ (NET ವಿದ್ಯಾರ್ಹತೆ ಹೊಂದಿರುತ್ತಾರೆ) 
ಪ್ರಾಧ್ಯಾಪಕರು 

7; ೈಷ್ಟೇಗೌಡ ದೈ.ಶಿ. ಬೋಧಕರು ಜಿಎಂ 20.03.1988 | ಯುಜಿಸಿ ವೇತನ ಶ್ರೇಣಿ 





ವಿದ್ಯಾವರ್ಧಕ ಕಾನೂನು ಕಾಲೇಜು, ಮೈಸೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಬೋಧಕ ಸಿಬ್ಬಂದಿಯನ್ನು ವೇತನಾನುದಾನಕ್ಕೆ 
ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 





ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೦೭ 





1 ಎಸ್‌.ಎಸ್‌. ಜಾಹ್ನವಿ 


2) ಎಸ್‌.ಎ. ಹರ್ಷ 


1) ಗುರುಸ್ವಾಮಿ. ಎಸ್‌ (ಶೇ.50.00) 
2) ಕೃಷ್ಣಪ್ಪ ಕೆ.ಟಿ. (ಶೇ.54.66) 







1) ಶಿವಕುಮಾರ್‌ ಹೆಚ್‌.ಸಿ. 
2) ಇಂದುಮತಿ ಎಂ.ಜೆ. 
3) ಶ್ವೇತ ಟಿ.ಸಿ. 


ಬೋಧಕೇತರ ಸಿಬ್ಬಂದಿ:- 


ಸದರಿಯವರು ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಎಂದು ಆಡಳಿತ 
ಮಂಡಳಿಯು ತಿಳಿಸಿರುವುದರಿ೦ದ ವೇತನಾನುದಾನಕ್ಕೆ ಅವಕಾಶವಿರುವುದಿಲ್ಲ. 


ಇವರುಗಳು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ ಅ೦ಕಗಳನ್ನು 
ಪಡೆದಿರುವುದರಿ೦ದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ: 
ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D 
ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ ಉಪನ್ಯಾಸಕ ಹುದ್ದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. 
ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ 
ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ NET/SLET/Ph.D 
ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 





























3 ಫಸ ಹುದೆ ಮೀಸಲಾತಿ ನ ಸನ್ನ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ಇ ದಿನಾಂಕ 
1, ಗಿರಿರಾಜು ಅಧೀಕ್ಷಕರು 3ಎ 01.07.1986 20000-36300 
2 ಸೋಮಶೇಖರ್‌ ಪ್ರ.ದ.ಸ. 2ಎ 01.02.1996 14550-26700 
3. ಎಸ್‌.ಯು. ಸುಮಲತ ದ್ವಿದ.ಸ. 3ಎ 01.02.1990 11600-21000 
4. ಹೆಚ್‌.ಎ. ಗಾಯತ್ರಿ ಗ್ರಂಥಾಲಯ ಸಹಾಯಕರು 3ಎ 01.09.1991 12500-24000 
5. ಎಂ.ಎಸ್‌.ರಮೇಶ್‌ ಸಿ.ಸಿ.ಟಿ 3ಎ 07.08.1997 11600-21000 
6. ಎಸ್‌. ಮಹಾದೇವ ದ್ವಿದ.ಬೆ 3ಎ 09.09.2006 11600-21000 
TZ ವಿ. ಶಿವಣ್ಣ ಅಟೆಂಡರ್‌ 3ಎ 01.07.1986 10400-16400 
8. ಎನ್‌. ಕುಮಾರ್‌ ಪರಿಚಾರಕರು 3ಎ 01.03.1996 9600-14550 
ಎನ್‌. ಅಶೋಕ್‌ ಕುಮಾರ್‌ ಪರಿಚಾರಕರು 3ಎ 01.03.1996 9600-14550 
10. ಜಿ.ಪ್ರಭಾಕರ್‌ ಪರಿಚಾರಕರು ಎಸ್‌ಸಿ 15.07.1999 9600-14550 























ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 

















ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌.ಸಿ. 02 ದ್ವಿ.ದ.ಸ ಎಸ್‌.ಸಿ 01 
ಪ್ರಾಧ್ಯಾಪಕರು 
ಸಹಾಯಕ ಎಸ್‌.ಟಿ 01 ಅಟೆಂಡರ್‌ ಎಸ್‌.ಸಿ. 01 
ಪ್ರಾಧ್ಯಾಪಕರು 
ಪರಿಚಾರಕರು ಎಸ್‌.ಟಿ. 01 


























ಷರತುಗಳು : 





(1) 


(2) 


(3) 


ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕ್ಕೆಗೊಳ್ಳುವುದು. 

ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 





೧೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ಸ. 50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ವಿವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಜ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ. ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 

ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ವಿದ್ಯಾವರ್ಧಕ ಕಾನೂನು ಕಾಲೇಜು, ಮೈಸೂರು ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 
ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 50 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 550 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 
ವಿಷಯ: ವಿವೇಕಾನಂದ ಕಾನೂನು ಕಾಲೇಜು, ಬೆಂಗಳೂರು ಈ ಕಾಲೇಜಿನ ಬೋಧಕ ಮತು 
ಬೋಧಕೇತರ ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. | 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆಲಾ 81 ಕೆಎಲ್‌ಎಂ2009, ದಿನಾಂಕ:28-11-2012 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿ: 28-3-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ: ಸಕಇ/24/510/2014, 
ದಿನಾಂಕ: 06.02.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕಮ ಸಂಖ್ಯೆ: (1) ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೦೯ 





ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (18)ರ ವಿವೇಕಾನ೦ದ ಕಾನೂನು ಕಾಲೇಜು, ಬೆ೦ಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ವಿವೇಕಾನಂದ ಕಾನೂನು ಕಾಲೇಜು, ಬೆ೦ಗಳೂರು ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸುತ್ತಾ, ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ 
ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು ಹಾಗೂ ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ವಿವೇಕಾನಂದ ಕಾನೂನು ಕಾಲೇಜು, ಬೆಂಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ 
ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ತಿಳಿಸಿರುವುದರಿಂದ ಸರ್ಕಾರವು ವಿವೇಕಾನಂದ ಕಾನೂನು ಕಾಲೇಜು, ಬೆಂಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 56 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿವೇಕಾನಂದ ಕಾನೂನು ಕಾಲೇಜು, ಬೆಂಗಳೂರು ಕಾಲೇಜಿನ ಈ ಕೆಳಕಂಡ 04 ಬೋಧಕ 
ಮತ್ತು 09 ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬ್ಬಂದಿ :- 














ತ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶೀಮತಿ ದಿನಾಂಕ 
I. ಡಾ.ಕೆ.ಬಿ.ಕೆಂಪೇಗೌಡ ಪ್ರಾಂಶುಪಾಲರು 3ಎ 06.09.2000 ಯುಜಿಸಿ ವೇತನ ಶ್ರೇಣಿ (PhD ವಿದ್ಯಾರ್ಹತೆ 
ಹೊಂದಿರುತ್ತಾರೆ). 
2. | ಎಲ್‌.ಕಲ್ಪನಾ ಸಹಾಯಕ ಜಿಎಂ 14.08.1995 ರಾಜ್ಯ ವೇತನ ಶ್ರೇಣಿ (NET/SLET/Ph.D ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುವುದಿಲ್ಲ) 
3. | ಕೆ.ಎಸ್‌.ಸತೀಶ್‌ ಸಹಾಯಕ 3ಎ 21.01.2013 ಯುಜಿಸಿ ವೇತನ ಶ್ರೇಣಿ. (NET ವಿದ್ಯಾರ್ಹತೆ 
ಪ್ರಾಧ್ಯಾಪಕರು ಹೊಂದಿರುತ್ತಾರೆ). 
4. | ಜಿ.ಶ್ರೀನಿವಾಸ್‌ ಗಂಥಪಾಲಕರು 3ಎ 20.02.2008 ರಾಜ್ಯ ವೇತನ ಶ್ರೇಣಿ (NET/SLET/Ph.D ವಿದ್ಯಾರ್ಹತೆ 
ಹೊಂದಿರುವುದಿಲ್ಲ) 























ಈ ಕೆಳಕಂಡ ಅಂಶಗಳ ಆಧಾರದ ಮೇಲೆ ಕೆಳಕಂಡ ಬೋಧಕ ವೃಂದದ ಉಳಿದ 1 ಹುದ್ದೆಗಳಿಗೆ ವೇತನಾನುದಾನಕ್ಕೆ. ಒಳಪಡಿಸಲು 
ಅವಕಾಶವಿರುವುದಿಲ್ಲ. 


1) ಎಸ್‌.ಸಿ.ನಾಗೇಶ್ವರರಾವ್‌ (41ವರ್ಷ) ಇವರು ನೇಮಕಾತಿ ಸಮಯದಲ್ಲಿ ವಯೋಮಿತಿ ಮೀರಿದ್ದು, ವೇತನಾನುದಾನಕ್ಕೆ 
2) ಸುಮಿತ್ರಆರ್‌(41 ವರ್ಷ) ಅವಕಾಶವಿರುವುದಿಲ್ಲ.(ಕನಿಷ್ಟ ವಯೋಮಿತಿ 38 ವರ್ಷ, ಒಬಿಸಿ, ಸಾ.ಅ-35 ವರ್ಷ) 

1)  ಕೆ.ಶಿವಪ್ರಸಾದ್‌ (ಶೇ.52.70) ಇವರು ಕನಿಷ್ಠ ವಿದ್ಯಾರ್ಹತೆಯಾದ ಎಲ್‌.ಎಲ್‌.ಎಂ.ನಲ್ಲಿ ಶೇ.55ಕ್ಕಿಂತ ಕಡಿಮೆ 
2) ಎಂ.ಜಿ.ಹರೀಶ್‌ (ಶೇ.53.00) ಅಂಕಗಳನ್ನು ಪಡೆದಿರುವುದರಿಂದ ವೇತನಾನುದಾನಕ್ಕೆ ಒಳಪಡಿಸಲು ಸಾಧ್ಯವಿರುವುದಿಲ್ಲ. 


3) ಕೆ.ಎಸ್‌.ಹನುಮಪ್ರಸಾದ್‌ (ಶೇ.52.30) 


4) ಜಿ.ಎಸ್‌.ವೀಣಾ (ಶೇ.53.60) 


೧೧೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





1) ವಾಸವಿ ಶ್ರೀ ಹರ್ಷ 
2) ಪ್ರತಿಭಾ.ಬಿ 

3) ನಿರ್ಮಲಾ.ಬಿ.ಹೆಗಡೆ 
4) ಭುವನೇಶ್ವರಿ.ಎಸ್‌ 


5) ಕುಮಾರ್‌.ಎ೦ 


ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ: 
ಇಡಿ/7/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D 
ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹುದ್ದೆಗಳಿಗೆ ಪರಿಗಣಿಸಲು 
ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, ನೇಮಕಾತಿ 
ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ NET/SLET/Ph.D 
ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


ಇವರ ವಿರುದ್ಧ ಶ್ರೀ ಸುಧಾಕರ್‌, ದೈಹಿಕ ಶಿಕ್ಷಣ ಬೋಧಕರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ 
ಮುಂದೆ ಪುನರ್‌ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. (Review Petition No. 07/2014) 
ಅರ್ಜಿಯ ವಿಚಾರಣೆ ಬಾಕಿ ಇರುತ್ತದೆ. 


ಬೋಧಕೇತರ ಸಿಬಂದಿ:- 


ಮತ್ತು 
ಇವರು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ 
ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ 


NET/SLET/Ph.D ಹೊಂದದೆ ಇರುವುದರಿಂದ ದೈಶಿ.ಭೋ. ಹುದ್ದೆಗೆ ಪರಿಗಣಿಸಲು ಸಾಧ್ಯವಿಲ್ಲ. 


































































































ಚ aE ಹುದ್ದೆ ಮೀಸಲಾತಿ ಸ ವೇತನ ಶ್ರೇಣಿ 
ಶ್ರೀ/ಶ್ರೀಮತಿ 
1. ಸೋಮೇಗೌಡ ಅಧೀಕ್ಷಕರು 3ಎ 20.08.1986 20,000-36.300 
2; ಡಿ.ಕೆ.ಕಾಳರಸಯ್ಯ ಪ್ರ.ದ.ಸ. 3ಎ 02.04.1988 14,550-26,700 
3 ಸಿ.ಎನ್‌.ರಾಜಣ್ಣ ದ್ವಿದ.ಸ. 3ಎ 13.09.2001 11.600-21,000 
ಬಿ.ಕೆ. ಅನುಸೂಯಮ್ಮ ದ್ವಿದ.ಸ 3ಎ 26.07.1989 11600-21,000 
5. ಆರ್‌.ರಾಮಚಂದ್ರ ಅಟೆಂಡರ್‌ 3ಎ 10.11.1987 10,400-16,400 
6. ಶಿವಲಿಂಗೇಗೌಡ ಪರಿಚಾರಕರು 3ಎ 11.11.1987 9,600-14,550 
J: ನವೀನ್‌ ಪರಿಚಾರಕರು 3ಎ 04.07.2006 9,600-14,550 
8. ಪದ್ಮ ಪರಿಚಾರಕರು 3ಎ 18.11.2000 9,600-14,550 
9. ಮಂಜುಳ ಪರಿಚಾರಕರು 3ಎ 02.11.2006 9,600-14,550 
ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 
ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಸಿ. 03 ಅಧೀಕ್ಷಕರು ಎಸ್‌.ಸಿ. 01 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಟಿ 01 ಪ್ರ.ದ.ಸ ಎಸ್‌.ಸಿ. 01 
ದ್ವಿದ.ಸ ಎಸ್‌.ಸಿ 01 
ದ್ವಿ.ದ.ಸ ಎಸ್‌.ಟಿ 01 
ಅಟೆಂಡರ್‌ ಎಸ್‌.ಸಿ 01 
ಪರಿಚಾರಕರು ಎಸ್‌.ಸಿ 01 
ಪರಿಚಾರಕರು ಎಸ್‌.ಟಿ 01 
ಷರತುಗಳು : 





(1) 


(2) 


ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 


ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 
ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟ/ಪ್ರಮಾಣ ಪತ್ರಗಳ 


ಸತ್ಯಾಸತ್ಯತೆಯನ್ನು 
ಕ್ರಮಕ್ಕೆಗೊಳ್ಳುವುದು. 


ಸಂಬಂಧಿಸಿದ ಪ್ರಾದೇಶಿಕ 


ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ 


6 (ಆರು) ತಿಂಗಳೊಳಗಾಗಿ ಭರ್ತಿ 





ವೇತನ 


ಪಾವತಿಗೆ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೧೧ 





(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿ೦ದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ದನಾಗಿರುತ್ತೇನೆಂದು ಫ.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ವಿವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ... ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸ೦ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ವಿವೇಕಾನಂದ ಕಾನೂನು ಕಾಲೇಜು, ಬೆಂಗಳೂರು ಈ ಸಂಸ್ಥೆಯ ವೇತನಾನುದಾನದ ವೆಚ್ಚವನ್ನು ಕಾನೂನು 
ಇಲಾಖೆಯ ಲೆಕ್ಕ ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ 
ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 57 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 545 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 


ವಿಷಯ: ವಿಶ್ವೇಶ್ವರಪುರಂ ಕಾನೂನು ಕಾಲೇಜು, ಬೆ೦ಗಳೂರು ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ 
ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎಂ 2009, ದಿನಾಂಕ: 28-11-2012. 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾ೦ಕ:03-05-2013, 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರಸಂಖ್ಯೆ ಸಕಇ/24/510/2014, ದಿನಾ೦ಕ:06.02.2015. 


ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ: (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 


ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 


೧೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (5)ರ ವಿಶ್ವೇಶ್ವರಪುರಂ ಕಾನೂನು ಕಾಲೇಜು, ಬೆ೦ಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ವಿಶ್ವೇಶ್ವರಪುರಂ ಕಾನೂನು ಕಾಲೇಜು, ಬೆ೦ಗಳೂರು ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ 
ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎ೦ಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ 
ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ವಿಶ್ವೇಶ್ವರಪುರಂ ಕಾನೂನು ಕಾಲೇಜು, ಬೆಂಗಳೂರು ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ 
ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ತಿಳಿಸಿರುವುದರಿಂದ ಸರ್ಕಾರವು ವಿಶ್ವೇಶ್ವರಪುರಂ ಕಾನೂನು ಕಾಲೇಜು, ಬೆ೦ಗಳೂರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 50 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015. 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಶ್ವೇಶ್ವರಪುರಂ ಕಾನೂನು ಕಾಲೇಜು, ಬೆಂಗಳೂರು ಕಾಲೇಜಿನ ಈ ಕೆಳಕಂಡ ಬೋಧಕ 
ಮತ್ತು ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬ್ಬಂದಿ :- 





























ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. ಸುಧಾ.ಜಿ ಸಹಾಯಕ ಪ್ರಾಧ್ಯಾಪಕರು 3ಎ 22.03.2001 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
2. | ಗೋವಿಂದರಾಜು.ಕೆ ಸಹಾಯಕ ಪ್ರಾಧ್ಯಾಪಕರು 3ಬಿ 01.08.2001 ಯುಜಿಸಿ ವೇತನ ಶ್ರೇಣಿ 
(NET & SLET ವಿದ್ಯಾರ್ಹತೆ ಹೊಂದಿರುತ್ತಾರೆ.) 
3. ಸಂಜೀವಗೌಡ ಸಹಾಯಕ ಪ್ರಾಧ್ಯಾಪಕರು 3ಎ 27.07.2005 ಯುಜಿಸಿ ವೇತನ ಶ್ರೇಣಿ 
ಜಿ.ಎಸ್‌. (NET ವಿದ್ಯಾರ್ಹತೆ 
ಹೊಂದಿರುತ್ತಾರೆ.) 
4. ಅರವಿಂದ.ಹೆಚ್‌.ಟಿ ಸಹಾಯಕ ಪ್ರಾಧ್ಯಾಪಕರು 3ಎ 27.07.2005 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
5. | ರಶ್ಶಿಜಿ ಸಹಾಯಕ ಪ್ರಾಧ್ಯಾಪಕರು 3ಎ 21.01.2009 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 
6. ಜಯರಾಮೇಗೌಡ. ದೈ.ಶಿ.ಬೋಧಕರು 3ಎ 16.11.1985 ಯುಜಿಸಿ ವೇತನ ಶ್ರೇಣಿ 
ಹೆಚ್‌.ಸಿ 
7. | ಕರಿಗೌಡ.ಎಸ್‌ ಗಂಥಪಾಲಕರು 3ಎ 19.11.1990 ಯುಜಿಸಿ ವೇತನ ಶ್ರೇಣಿ 




















ವಿಶ್ವೇಶ್ವರಪುರಂ ಕಾನೂನು ಕಾಲೇಜು, ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


1) ಶ್ರೀ ಭಾಸ್ಕರ್‌.ಎ.ಟಿ ಇವರುಗಳು ನೇಮಕಾತಿ ಸಮಯದಲ್ಲಿ ವಯೋಮಿತಿ ಮೀರಿದ್ದು, ಕ್ರಮವಾಗಿ 42 ಮತ್ತು 43 
2) ಡಾ ಸುಬ್ರಮಣ್ಯ ವಯಸ್ಸಾಗಿರುವುದರಿ೦ದ ವೇತನಾನುದಾನಕ್ಕೆ ಅವಕಾಶವಿರುವುದಿಲ್ಲ (ಕನಿಷ್ಠ ವಯೋಮಿತಿ 38 ವರ್ಷ 
ಒಬಿಸಿ). 


ಎಂ.ಆರ್‌ 





ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೧೩ 





ಇವರು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ: 
1) ಮನೋಹರ್‌.ಡಿ. ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D 
ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ 
ಪರಿಗಣಿಸಲು ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ 
ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ 
ವಿದ್ಯಾರ್ಹತೆಯಾದ NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ 
ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


ಬೋಧಕೇತರ ಸಿಬ್ಬಂದಿ:- 































































































ಡು 
ಜ್ರ ಓಸಿ ಹುದ್ದೆ ಮೀಸಲಾತಿ ಭತ್ತ ವೇತನ ಶ್ರೇಣಿ 
+ ನರಸಿಂಹಮೂರ್ತಿ.ಎಂ ಅಧೀಕ್ಷಕರು 3ಎ 17.07.1980 20000-36300 
9 ದಿನೇಶಕುಮಾರ್‌.ಎಂ.ಕೆ ಪ್ರದ.ಸ. 3ಎ 01.01.1987 14550-26700 
3. ಪಸಾದ್‌.ಜೆ.ಎಸ್‌ ದ್ವಿ.ದ.ಸ. 3ಎ 05.10.1995 11600-21000 
4. ಚನ್ನೇಗೌಡ.ಬಿ ದ್ವಿದ.ಸ. 3ಎ 07.08.2000 11600-21000 
5. ಬೈರೇಗೌಡ.ಟಿ.ಎಸ್‌ ಗಂಥಾಲಯ ಸಹಾಯಕರು 3ಎ 22.11.1990 12500-24000 
6. ಲಕ್ಷ್ಮಣ ಪರಿಚಾರಕರು 3ಎ 21.11.1999 9600-14550 
7. ಮುನಿಯಪ್ಪ.ಟಿ ಪರಿಚಾರಕರು 3ಎ 25.11.1996 9600-14550 
8 ಎಂ.ಬಿ.ಜಯಲಕ್ಷ್ಮಿ ಪರಿಚಾರಕರು 3ಎ 31.01.2013 9600-14550 
ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 
ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಸಿ. 02 ಅಧೀಕ್ಷಕರು ಎಸ್‌.ಸಿ 01 
ಸಹಾಯಕ ಪ್ರಾಧ್ಯಾಪಕರು ಎಸ್‌.ಟಿ. 01 ಪ್ರ.ದ.ಸ ಎಸ್‌.ಸಿ 01 
ದ್ವಿದಸ ಎಸ್‌.ಸಿ 01 
ದ್ವಿದಸ ಎಸ್‌.ಟಿ 01 
ಅಟೆಂಡರ್‌ ಎಸ್‌.ಸಿ 01 
ಅಟೆಂಡರ್‌ ಎಸ್‌.ಟಿ 01 
ಪರಿಚಾರಕರು ಎಸ್‌.ಸಿ 01 
ಷರತ್ತುಗಳು : 


() ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 

(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕ್ಕೆಗೊಳ್ಳುವುದು. 

(3) ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 


೧೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 

(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಎವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಜ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು. ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 

ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ವಿಶ್ವೇಶ್ವರಪುರಂ ಕಾನೂನು ಕಾಲೇಜು, ಬೆಂಗಳೂರು ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ 

ಲೆಕ್ಕ ಶೀರ್ಷಿಕೆ ಸಂಖ್ಯೆ; 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 48 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 540 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 
ವಿಷಯ: ವುಂಕಿ ಸಣ್ಣ ರುದ್ರಪ್ಪ ಕಾನೂನು ಕಾಲೇಜು, ಬಳ್ಳಾರಿ ಈ ಕಾಲೇಜಿನ ಬೋಧಕ ಮತ್ತು 
ಬೋಧಕೇತರ ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಲಾ 81 ಕೆಎಲ್‌ಎ೦ 2009, ದಿನಾಂಕ: 28-11-2012. 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾಂಕ: 03-05-2013. 
3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರಸಂಖ್ಯೆಸಕಇ/24/510/2014, 
ದಿನಾಂಕ: 06.02.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸಂಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ: (12)ರ ವುಂಕಿ ಸಣ್ಣ ರುದ್ರಪ್ಪ ಕಾನೂನು ಕಾಲೇಜು, ಬಳ್ಳಾರಿ ಇಲ್ಲಿನ ಬೋಧಕ ಮತ್ತು ಬೋಧಕೇತರ 
ಸಿಬ್ಬಂದಿಗಳ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 
ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ ವುಂಕಿ 


ಸಣ್ಣ ರುದಪ್ಪ ಕಾನೂನು ಕಾಲೇಜು, ಬಳ್ಳಾರಿ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮಂಜೂರು ಮಾಡಬಹುದಾದ ಹುದ್ದೆಗಳ 
ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೧೫ 





ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 
ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 
(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 (ಆರು) ತಿಂಗಳ 
ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ 
ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ವುಂಕಿ ಸಣ್ಣ ರುದ್ರಪ್ಪ ಕಾನೂನು ಕಾಲೇಜು, ಬಳ್ಳಾರಿ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗದಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು 
ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 (ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು 
ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತಿಳಿಸಿರುವುದರಿಂದ ಸರ್ಕಾರವು ವುಂಕಿ ಸಣ್ಣ ರುದ್ರಪ್ಪ ಕಾನೂನು ಕಾಲೇಜು, ಬಳ್ಳಾರಿ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿ೦ದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 54 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಅಗಸ್ಟ್‌ 2015 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವುಂಕಿ ಸಣ್ಣ ರುದ್ರಪ್ಪ ಕಾನೂನು ಕಾಲೇಜು, ಬಳ್ಳಾರಿ ಕಾಲೇಜಿನ ಈ ಕೆಳಕಂಡ ಬೋಧಕ 
ಮತ್ತು ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 


ಬೋಧಕ ಸಿಬ್ಬಂದಿ :- 

















ಕ್ರ ಹೆಸರು ಹುದ್ದೆ ಮೀಸಲಾತಿ ಸೇವೆಗೆ ಸೇರಿದ ವೇತನ ಶ್ರೇಣಿ 

ಸಂ ಶೀ/ಶೀಮತಿ ದಿನಾಂಕ 

I. ಡಾ. ರಜನಿ ಕುಮಾರಿ ಸಹಾಯಕ ಪ್ರಾಧ್ಯಾಪಕರು | ಜಿ.ಎಂ. 01.06.1996 ಯುಜಿಸಿ ವೇತನ ಶ್ರೇಣಿ (Ph.D ವಿದ್ಯಾರ್ಹತೆ 
ಹೊಂದಿರುತ್ತಾರೆ.) 

2. | ಎಸ್‌.ವಿ.ಅರಸುರ ಸಹಾಯಕ ಪ್ರಾಧ್ಯಾಪಕರು | ಜಿ.ಎಂ. 01.06.1996 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ.) 

3. ಎಸ್‌. ಭಾರತಿ ಸಹಾಯಕ ಪ್ರಾಧ್ಯಾಪಕರು | ಜಿ.ಎಂ. 02.08.1999 ರಾಜ್ಯ ವೇತನ ಶ್ರೇಣಿ ಶ್ವೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

4. ಜಿ. ಚಂದ್ರಶೇಖರ್‌ ಗ್ರಂಥಪಾಲಕರು ಜಿ.ಎಂ. 01.01.2008 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 


























ವುಂಕಿ ಸಣ್ಣ ರುದ್ರಪ್ಪ ಕಾನೂನು ಕಾಲೇಜು, ಬಳ್ಳಾರಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ 
ಸಿಬ್ಬಂದಿಯನ್ನು ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


1) ಶ್ರೀ ಎಂ.ವಿ. ರಾಜಶೇಖರಪ್ಪ ನಿವೃತಿ ಹೊಂದಿರುತ್ತಾರೆ. ಆದ್ದರಿಂದ ವೇತನಾನುದಾನಕ್ಕೆ 
2) ಡಾ. ಹೆಚ್‌. ರಾಘವೇಂದ್ರ ಆಚಾರ್‌ ಅವಕಾಶವಿರುವುದಿಲ್ಲ. 
3) ಡಾ. ಯು. ಷಡಾಕ್ಟರಿಗೌಡ 


1) ಇವರುಗಳು ದಿನಾಂಕ: 11.07.2009ರ ನ೦ತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ 
1) ಸಂಧ್ಯಾ ಎಸ್‌. ಸಂಖ್ಯೆ: ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ 
NET/SLET/Ph.D ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ ಸಹಾಯಕ 
ಪ್ರಾಧ್ಯಾಪಕರು/ದೈ.ಶಿ.ಭೋ. ಹುದ್ದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. 
2) ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ ಮಾಡಿಕೊಂಡಿದ್ದು, 
ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ ವಿದ್ಯಾರ್ಹತೆಯಾದ 
NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ ಮಾಹಿತಿ 
ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 


2) ಕೆ.ಎಸ್‌. ಮಂಜುನಾಥ 


೧೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಬೋಧಕೇತರ ಸಿಬ್ಬಂದಿ:- 




























































































ಕ್ರ ಹೆಸರು ಸೇವೆಗೆ ಸೇರಿದ 
ಹುದ್ದೆ ಮೀಸಲಾತಿ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. ಯು.ಶಿವಕುಮಾರ್‌ ಅಧೀಕ್ಷಕರು ಜಿ.ಎಂ. 01.10.1979 20000-36300 
2. ಕೆ. ಮಲ್ಲಿಕಾರ್ಜುನಗೌಡ ಪ್ರ.ದ.ಸ. ಜಿ.ಎಂ. 01.10.1980 14550-26700 
3. ಪಿ. ಮಲ್ಲಿಕಾರ್ಜುನ ದ್ವಿದ.ಸ. ಜಿ.ಎಂ. 10.08.1987 11600-21000 
4. ಎಂ.ಜಿ. ಶಿವಲೀಲಾ ಗ್ರಂಥಾಲಯ ಸಹಾಯಕರು ಜಿ.ಎಂ. 02.08.1999 12500-24000 
5. ಹೆಚ್‌. ಗಿರಿರಾಜ್‌ ಸಿ.ಸಿ.ಟಿ. ಜಿ.ಎಂ. 01.06.1996 11600-21000 
6. ಕೆ. ಶಂಕರೇಗೌಡ ಅಟೆಂಡರ್‌ ಜಿ.ಎಂ. 10.08.1987 10400-16400 
7. ಎ. ಕೊಟ್ರಬಸಪ್ಪ ಪರಿಚಾರಕರು ಜಿ.ಎಂ. 01.06.1995 9600-14550 
8. ಎಸ್‌. ಸೋಮಶೇಖರ್‌ ಪರಿಚಾರಕರು ಎಸ್‌.ಟಿ. 01.06.1995 9600-14550 
9. ಎ೦. ಕೋಮಣ್ಣ ಪರಿಚಾರಕರು ಎಸ್‌.ಸಿ. 01.08.2006 9600-14550 
10. ಸೂಗೂರಯ್ಯ ಪರಿಚಾರಕರು ಜಿ.ಎಂ. 28.01.1998 9600-14550 
ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 
ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 

ಸಹಾಯಕ ಎಸ್‌.ಸಿ. 01 ದ್ವಿದ.ಸ. ಎಸ್‌.ಸಿ 01 

ಪ್ರಾಧ್ಯಾಪಕರು 

ಸಹಾಯಕ ಎಸ್‌.ಟಿ. 01 ಅಟೆಂಡರ್‌ ಎಸ್‌.ಸಿ. 01 

ಪ್ರಾಧ್ಯಾಪಕರು 
ಷರತ್ತುಗಳು : 


(1) ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 6 (ಆರು) ತಿಂಗಳೊಳಗಾಗಿ ಭರ್ತಿ 
ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 


(2) ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟ/ಪ್ರಮಾಣ ಪತ್ರಗಳ 
ಸತ್ಯಾಸತ್ಯತೆಯನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ ವೇತನ ಪಾವತಿಗೆ 
ಕ್ರಮಕ್ಕೆಗೊಳ್ಳುವುದು. 

(3) . ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

(4) ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಠ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 

(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅ೦ತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 

(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 

(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 

(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು *.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ೧೧೧೭ 





(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ವಿವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಜ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 

(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 

(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ. ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 


ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 


ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ವುಂಕಿ ಸಣ್ಣ ರುದ್ರಪ್ಪ ಕಾನೂನು ಕಾಲೇಜು, ಬಳ್ಳಾರಿ ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ 
ಲೆಕ್ಕ ಶೀರ್ಷಿಕೆ ಸಂಖ್ಯೆ; 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 51 ವೆಚ್ಚ-51/2015, ದಿನಾಂಕ: 03.06.2015ರ ಸಹಮತಿಯನ್ಹಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 541 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 


ಕಾನೂನು ಸಚಿವಾಲಯ 
ವಿಷಯ: ವೈಕುಂಠ ಬಾಳಿಗಾ ಕಾನೂನು ಕಾಲೇಜು, ಉಡುಪಿ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ 
ಹುದ್ದೆಗಳ ನೇಮಕಾತಿಯನ್ನು ಅನುದಾನಕ್ಕೆ ಒಳಪಡಿಸಿ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 81 ಕೆಎಲ್‌ಎ೦ 2009, ದಿನಾಂಕ: 28-11-2012 
2. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ: 
ಕಾಶಿಇ/329/ಖಾಕಾಕಾಲೇಜು/2012-13/ಕಾಕಾವಿ, ದಿನಾಂಕ: 03-05-2013. 


3. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ ಸಕಇ/24/510/2014, 
ದಿನಾ೦ಕ:06.02.2015. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (ರ ಸರ್ಕಾರಿ ಆದೇಶ ದಿನಾಂಕ: 28.11.2012ರಲ್ಲಿ ಪ್ರೋ. ಮಾಲಿ ಮುದ್ದಣ ವರದಿಯನ್ನಾಧರಿಸಿ ಸರ್ಕಾರವು 
ಸುಸ್ಥಿತಿಯಲ್ಲಿರುವ ಹಾಗೂ ಸತತವಾಗಿ ಆಯಾ ವಿಶ್ವವಿದ್ಯಾಲಯಗಳಿಗೆ 5 (ಐದು) ವರ್ಷಗಳ ಎಲ್‌.ಎಲ್‌.ಬಿ ಕೋರ್ಸು ಅಥವಾ 3 (ಮೂರು) ವರ್ಷಗಳ 
ಎಲ್‌.ಎಲ್‌.ಬಿ ಕೋರ್ಸು ಅಥವಾ ಎರಡೂ ಅವಧಿಯ ಎಲ್‌.ಎಲ್‌.ಬಿ. ಕೋರ್ಸ್‌ಗಳನ್ನು ನಡೆಸಲು ಸ೦ಯೋಜನೆ ಮಾಡಿಕೊಂಡಿದ್ದ ಒಟ್ಟು 19 ಖಾಸಗಿ 
ಕಾನೂನು ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ತಾತ್ವಿಕವಾಗಿ ಒಪ್ಪಿ ಆದೇಶ ಹೊರಡಿಸಿದೆ. ಈ ರೀತಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಿದ ಖಾಸಗಿ 
ಕಾನೂನು ಕಾಲೇಜುಗಳ ಪೈಕಿ ಕ್ರಮ ಸಂಖ್ಯೆ (1)ರ ವೈಕುಂಠ ಬಾಳಿಗಾ ಕಾನೂನು ಕಾಲೇಜು, ಉಡುಪಿ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ 
ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. 


ಈ ಸಂಬಂಧವಾಗಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿನ ಪ್ರಸ್ತಾವನೆಯಲ್ಲಿ 
ವೈಕುಂಠ ಬಾಳಿಗಾ ಕಾನೂನು ಕಾಲೇಜು, ಉಡುಪಿ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಕಾರ್ಯಭಾರಕ್ಕನುಗುಣವಾಗಿ ಮ೦ಜೂರು ಮಾಡಬಹುದಾದ 
ಹುದ್ದೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು 19 ಖಾಸಗಿ ಕಾನೂನು ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಕಾನೂನು ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸುವ ಹುದ್ದೆಗಳಿಗೆ 


ಮಂ 


೧೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯವರು ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 
6(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ 
ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ 
ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಆದೇಶ ಹೊರಡಿಸಬಹುದೆಂದು ತಿಳಿಸಿರುತ್ತಾರೆ. 


ವೇತನಾನುದಾನಕ್ಕೆ ಒಳಪಡಿಸುತ್ತಿರುವ ವೈಕುಂಠ ಬಾಳಿಗಾ ಕಾನೂನು ಕಾಲೇಜು, ಉಡುಪಿ ಇಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಗುರುತಿಸಲಾಗಿದೆ. ಮೀಸಲಾತಿ ವರ್ಗಕ್ಕೆ ಸೇರಿದ ಹುದ್ದೆಗಳನ್ನು ತುಂಬಲು ಸಂಬಂಧಪಟ್ಟ ಕಾಲೇಜಿಗೆ ವೇತನಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಆಡಳಿತ ಮಂಡಳಿಯು ನಿಗಧಿಪಡಿಸಿ ಮೀಸಲಾತಿ ಹುದ್ದೆಗಳನ್ನು ಕಡ್ಡಾಯವಾಗಿ 6(ಆರು) ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಿಕೊಳ್ಳುವುದು. ಒಂದು ವೇಳೆ 
ಮೀಸಲಾತಿ ನಿಯಮಗಳನ್ವಯ ಹುದ್ದೆಗಳನ್ನು 6 ತಿಂಗಳ ಅವಧಿಯೊಳಗೆ ಭರ್ತಿ ಮಾಡಲು ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ತಾನೇತಾನಾಗಿ 
ರದ್ದುಗೊಳ್ಳುತ್ತದೆ ಎಂಬ ಷರತ್ತಿನೊಂದಿಗೆ ಈಗಾಗಲೇ ಮೀಸಲಾತಿಯನ್ವಯ ಭರ್ತಿ ಮಾಡಿರುವ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ತಿಳಿಸಿರುವುದರಿಂದ ಸರ್ಕಾರವು ವೈಕುಂಠ ಬಾಳಿಗಾ ಕಾನೂನು ಕಾಲೇಜು, ಉಡುಪಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 49 ಕೆಎಲ್‌ಎಮ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2015 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವೈಕುಂಠ ಬಾಳಿಗಾ ಕಾನೂನು ಕಾಲೇಜು, ಉಡುಪಿ ಕಾಲೇಜಿನ ಈ ಕೆಳಕಂಡ ಬೋಧಕ ಮತ್ತು 
ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳನ್ನು ಕೆಲವು ಷರತ್ತುಗಳೊಂದಿಗೆ ವೇತನಾನುದಾನಕ್ಕೆ ಒಳಪಡಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ:- 
ಬೋಧಕ ಸಿಬಂದಿ :- 


















































ಕ್ರ ಹೆಸರು ಹುದ್ದೆ ಮೀಸಲಾತಿ ಸೇವೆಗೆ ಸೇರಿದ ವೇತನ ಶ್ರೇಣಿ 

ಸಂ ಶ್ರೀ/ಶ್ರೀಮತಿ ದಿನಾಂಕ 

ಕೆ ಪ್ರಕಾಶ್‌ ಕಣಿವೆ.ಎಂ. ಪ್ರಾಂಶುಪಾಲರು ಜಿಎಂ 01.08.1989 ಯು.ಜಿ.ಸಿ. ವೇತನ ಶ್ರೇಣಿ 

2. ಶಂಕರಮೂರ್ತಿ ಬಿ.ಜಿ. ಸಹಾಯಕ ಪ್ರಾಧ್ಯಾಪಕರು | ಜಿಎಂ 01.07.1992 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

3. ರಘುನಾಥ ಕೆ.ಎಸ್‌. ಸಹಾಯಕ ಪ್ರಾಧ್ಯಾಪಕರು ಜಿಎಂ 01.07.1996 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

4. ಸುರೇಖಾ ಕೆ. ಸಹಾಯಕ ಪ್ರಾಧ್ಯಾಪಕರು | ಜಿಎಂ 13.06.2006 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

5. ಪ್ರೀತಿ ಹರೀಶ್‌ರಾಜ್‌ ಸಹಾಯಕ ಪ್ರಾಧ್ಯಾಪಕರು | ಜಿಎಂ 01.07.2006 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

6. ನಿರ್ಮಲಾ ಕುಮಾರಿ ಕೆ. ಸಹಾಯಕ ಪ್ರಾಧ್ಯಾಪಕರು | ಜಿಎಂ 01.07.1993 ಯುಜಿಸಿ ವೇತನ ಶ್ರೇಣಿ SLET ವಿದ್ಯಾರ್ಹತೆ 
ಹೊಂದಿರುತ್ತಾರೆ. 

7. ನಳಿನಾ ಎನ್‌. ಸಹಾಯಕ ಪ್ರಾಧ್ಯಾಪಕರು | ಜಿಎಂ 01.06.2011 ಯುಜಿಸಿ ವೇತನ ಶ್ರೇಣಿ NET ವಿದ್ಯಾರ್ಹತೆ 
ಹೊಂದಿರುತ್ತಾರೆ. 

8. ಪ್ರಕಾಶ್‌ ರಾವ್‌ ಡಿ. ದೈ.ಶಿ. ಬೋಧಕರು ಜಿಎಂ 01.07.1993 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 

9. ಸದಾಶಿವ ಗ್ರಂಥಪಾಲಕರು ಜಿಎಂ 01.11.2007 ರಾಜ್ಯ ವೇತನ ಶ್ರೇಣಿ (NET/SLET/Ph.D 
ವಿದ್ಯಾರ್ಹತೆ ಹೊಂದಿರುವುದಿಲ್ಲ) 





ವೈಕುಂಠ ಬಾಳಿಗಾ ಕಾನೂನು ಕಾಲೇಜು, ಉಡುಪಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕ ಬೋಧಕ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 

1) ಜಯಮೋಲ್‌ ಪಿ.ಎಸ್‌. ಇವರು ನೇಮಕಾತಿ ಸಮಯದಲ್ಲಿ ವಯೋಮಿತಿ ಮೀರಿದ್ದು, 36 ವರ್ಷ ವಯಸ್ಸಾಗಿರುವುದರಿಂದ 

ಸಹಾಯಕ ಪ್ರಾಧ್ಯಾಪಕರು } ವೇತನಾನುದಾನಕ್ಕೆ ಅವಕಾಶವಿರುವುದಿಲ್ಲ (ಕನಿಷ್ಠ ವಯೋಮಿತಿ 35 ವರ್ಷ ಸಾ.ಅ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ 


೧೧೧೯ 





1) ಪ್ರೀತಿ ವಿ. ನಾಯಕ್‌ 
2) ರೇಖಾ ಕೆ. 





ಇವರುಗಳು ದಿನಾಂಕ: 11.07.2009ರ ನಂತರ ನೇಮಕಾತಿಯಾಗಿದ್ದು, ಸರ್ಕಾರಿ ಆದೇಶ ಸಂಖ್ಯೆ: 
ಇಡಿ/37/ಯುಎನ್‌ಇ/2009, ದಿ:24.12.2009 ರನ್ವಯ ಕನಿಷ್ಠ ವಿದ್ಯಾರ್ಹತೆ NET/SLET/Ph.D 


ಹೊಂದದೆ ಇರುವುದರಿಂದ ಕಾನೂನು ಕಾಲೇಜಿನ 


ಸಹಾಯಕ 


ಪ್ರಾಧ್ಯಾಪಕರು/ದೈ.ಶಿ.ಭೋ. 


ಹುದ್ದೆಗಳಿಗೆ ಪರಿಗಣಿಸಲು ಸಾಧ್ಯವಿಲ್ಲ. ಹುದ್ದೆಗಳು ಕಾಲೇಜಿನ ಆಡಳಿತ ಮಂಡಳಿಯು ನೇಮಕಾತಿ 
ಮಾಡಿಕೊಂಡಿದ್ದು, ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 2 ವರ್ಷಗಳ ಒಳಗೆ ಕನಿಷ್ಠ 
ವಿದ್ಯಾರ್ಹತೆಯಾದ NET/SLET/Ph.D ಪಡೆದಲ್ಲಿ ದಾಖಲಾತಿಗಳೊಂದಿಗೆ ಯುಕ್ತ ಮಾರ್ಗದಲ್ಲಿ 









































ಮಾಹಿತಿ ಸಲ್ಲಿಸಿದಲ್ಲಿ ಆ ಹುದ್ದೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ 
ಪರಿಶೀಲಿಸಲಾಗುವುದು. 
ಬೋಧಕೇತರ ಸಿಬ್ಬಂದಿ:- 
ಕ್ರ ಹೆಸರು ಹುದ್ದೆ ಮೀಸಲಾತಿ ಸೇವೆಗೆ ಸೇರಿದ ವೇತನ ಶ್ರೇಣಿ 
ಸಂ ಶ್ರೀ/ಶ್ರೀಮತಿ ದಿನಾಂಕ 
1. ಭಾರತಿಬಾಯಿ ಬಿ. ಅಧೀಕ್ಷಕರು ಜಿಎಂ 16.05.1980 20000-36300 
2; ನಯನ ಪಿ ಪ್ರ.ದ.ಸ. ಜಿಎಂ 12.06.1986 14550-26700 
3. ಸುರೇಶ್‌ ಶೆಣೈ ದ್ವಿ.ದ.ಸ. ಜಿಎಂ 02.11.1991 11600-21000 
4. ಅನಂತರಾಮ ನಾಯ್ಕ ಗ್ರಂಥಾಲಯ ಸಹಾಯಕರು ಜಿಎಂ 07.04.2004 12500-24000 
5. ರವೀಂದ್ರ ಎಸ್‌ ಅಟೆಂಡರ್‌ ಜಿಎಂ 01.10.1991 10400-16400 
6. ಉದಯ ಪರಿಚಾರಕರು ಎಸ್‌ಟಿ 01.07.2013 9600-14550 
7; ನಿತ್ಯಾನಂದ ಪ್ರಭ ಪರಿಚಾರಕರು ಜಿಎಂ 01.07.2013 9600-14550 
8. ರಾಜೇಶ್‌ ನಾಯ್ಕ ಪರಿಚಾರಕರು ಎಸ್‌ಟಿ 01.07.2011 9600-14550 











ಈ ಕೆಳಕಂಡ ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಪರಿಗಣಿಸಿರುವುದಿಲ್ಲ. ಅದರ ಕಾರಣವನ್ನು ನೌಕರರ ಹೆಸರಿನ ಮುಂದೆ ನಮೂದಿಸಿದೆ. 


1 ಶ್ರೀ ಜ್ಞಾನದೇವ ಮಲ್ಯ ಹೆಚ್‌. - ಸಿ.ಸಿ.ಟಿ. 


2) ಶ್ರೀ ಮಂಜುನಾಥ ಭಟ್‌. - ದ್ವಿದ.ಸ. 
3) ಶ್ರೀ ಸದಾನಂದ - ಪರಿಚಾರಕರು 
4) ಶ್ರೀ ದಯಾನಂದನಾಯಕ - ಪರಿಚಾರಕರು 
5) ಶ್ರೀ ಶಂಕರ ನಾಯ್ಕ್‌ - ಪರಿಚಾರಕರು 
ಈ ಕೆಳಕಂಡ ಉಳಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾಗಿದೆ. 


ಇವರುಗಳು ನೇಮಕಾತಿ ಸಮಯದಲ್ಲಿ ವಯೋಮಿತಿ 
ಮೀರಿರುವುದರಿಂದ ವೇತನಾನುದಾನಕ್ಕೆ ಅವಕಾಶವಿರುವುದಿಲ್ಲ. 


























ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು 
ಹುದ್ದೆ ಮೀಸಲಾತಿ ಸಂಖ್ಯೆ ಹುದ್ದೆ ಮೀಸಲಾತಿ ಸಂಖ್ಯೆ 
ಸಹಾಯಕ ಎಸ್‌ .ಸಿ. 02 ದ್ವಿದ.ಸ. ಎಸ್‌.ಸಿ. 01 
ಪ್ರಾಧ್ಯಾಪಕರು 
ಸಹಾಯಕ ಎಸ್‌.ಟಿ. 01 ಅಟೆಂಡರ್‌ ಎಸ್‌.ಸಿ 01 
ಪ್ರಾಧ್ಯಾಪಕರು 
ಪರಿಚಾರಕರು ಎಸ್‌.ಟಿ 01 














ಷರತ್ತುಗಳು : 
(1) 





ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡಕ್ಕೆ ಮೀಸಲಾದ ಹುದ್ದೆಗಳನ್ನು ಈ ಆದೇಶದ ದಿನಾಂಕದಿಂದ 


ಮಾಡತಕ್ಕದ್ದು, ತಪ್ಪಿದಲ್ಲಿ ನೀಡಲಾಗಿರುವ ವೇತನಾನುದಾನವು ರದ್ದುಗೊಳ್ಳುತ್ತದೆ. 


(2) 
ಸತ್ಯಾಸತ್ಯತೆಯನ್ನು 
ಕ್ರಮಕೈಗೊಳ್ಳುವುದು. 


(3) 


ಸಂಬಂಧಿಸಿದ ಪ್ರಾದೇಶಿಕ 


6 (ಆರು) ತಿಂಗಳೊಳಗಾಗಿ ಭರ್ತಿ 


ಈ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿ/ ಪ್ರಮಾಣ ಪತ್ರಗಳ 
ಜಂಟಿ ನಿರ್ದೇಶಕರು ದೃಢೀಕರಿಸಿಕೊಂಡ ನಂತರವೇ 


ವೇತನ ಪಾವತಿಗೆ 


(4) 


ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದಲ್ಲಿ ಮೀಸಲಾತಿ ಕೊರತೆಯನ್ನು ಭವಿಷ್ಯತ್ತಿನಲ್ಲಿ ತೆರವಾಗುವ ಎಲ್ಲಾ ಹುದ್ದೆಗಳನ್ನು ಮೀಸಲಾತಿ ಕೊರತೆ 
ಸರಿದೂಗುವವರೆಗೆ ಸಂಬಂಧಪಟ್ಟ ಮೀಸಲಾತಿ ಅಭ್ಯರ್ಥಿಗಳಿಂದಲೇ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. 

ಈ ಆದೇಶದನ್ವಯ ವೇತನಾನುದಾನಕ್ಕೆ ಒಳಪಟ್ಟಿರುವ ಬೋಧಕ ಹಾಗೂ ಬೋಧಕೇತರರ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡುವ 
ಮುನ್ನ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಸಿಬ್ಬಂದಿಯ 
ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಖಚಿತಪಡಿಸಿಕೊಳ್ಳತಕ್ಕದ್ದು. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೧೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೧೫ ಭಾಗ ೧ 





(5) ಹುದ್ದೆ ಅನುಮೋದನೆಗೊಂಡಿರುವ ಸಿಬ್ಬಂದಿಯು ಯಾವುದೇ ಹಂತದಲ್ಲಿ ತಮ್ಮ ಹೇಳಿಕೆ/ಅಸತ್ಯವಾದ ಮಾಹಿತಿಯನ್ನು ಒದಗಿಸಿದಲ್ಲಿ 
ಅಂತಹ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 


(6) ಸಿಬ್ಬಂದಿಗಳ ವೇತನಾನುದಾನವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 
(7) ದಿನಾಂಕ: 24.12.1998ಕ್ಕಿಂತ ಹಿಂದೆ ನೇಮಕವಾದ ಉಪನ್ಯಾಸಕರುಗಳು ಸೇವಾ ವಿಚ್ಚಿನ್ನತೆಯನ್ನು ಹೊಂದಿರಬಾರದು. 
(8) ಮುಂದೆ ತುಂಬಲಾಗುವ ಹುದ್ದೆಗಳಿಗೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು. 


(9) ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅನುದಾನ ರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ 
ಸೌಲಭ್ಯಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆಂದು ₹.50/- ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು 
ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಬರೆಯಿಸಿಕೊಳ್ಳತಕ್ಕದ್ದು. 


(10) ಮೇಲಿನ ಆದೇಶದನ್ವಯ ಈ ಕಾಲೇಜಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ 
ವೇತನಾನುದಾನವನ್ನು ಬಿಡುಗಡೆ ಮಾಡುವ ಮುನ್ನ ನ್ಯಾಯಾಲಯದಲ್ಲಿ ಯಾವುದೇ ವಿಧವಾದ ವ್ಯಾಜ್ಯ/ಎವಾದ ಬಾಕಿ ಇರುವುದಿಲ್ಲ 
ಎಂಬುದನ್ನು ಸಂಬಂಧಿಸಿದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಖಚಿತಪಡಿಸಿಕೊಳ್ಳತಕ್ಕದ್ದು. 

(11) ಸದರಿ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಡಿಸಿರುವ ಸಿಬ್ಬಂದಿಗಳನ್ನು ಹೆಚ್‌.ಆರ್‌.ಎಂ.ಎಸ್‌.ನಲ್ಲಿ ಅಳವಡಿಸಲು ಅಗತ್ಯ ಕ್ರಮ 
ಕೈಗೊಳ್ಳುವುದು. 

(12) ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾಗುವ ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇಮಕಾತಿಗಾಗಿ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವುದು. 


(13) ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಪ್ರತಿ ವರ್ಷವು ವೇತನಾನುದಾನಕ್ಕೆ ಒಳಪಟ್ಟಿರುವ ಕಾಲೇಜಿನ ಆಡಳಿತ ಮಂಡಳಿಯು ಮೇಲ್ಕಂಡ 
ಷರತ್ತುಗಳನ್ನು ಪೂರೈಸಿರುವುದನ್ನು ದೃಢೀಕರಿಸಿದ ನಂತರವೇ ಆಯುಕ್ತಾಲಯದಿಂದ ಅನುದಾನ ಬಿಡುಗಡೆ ಮಾಡತಕ್ಕದ್ದು. 


(14) ವೇತನಾನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ನ್ಯೂನತೆಗಳು ಉಂಟಾದಲ್ಲಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟಿ 
ನಿದೇರ್ಶಕರು, ಕಾಲೇಜು ಶಿಕ್ಷಣ ಇಲಾಖೆಯರವರೇ ಸ೦ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವೇತನಾನುದಾನಕ್ಕೆ ಒಳಪಡಿಸದೇ ಇರುವ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ 
ಸಿಬ್ಬಂದಿಗಳು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗಾಗಿ ಯುಕ್ತ ಮಾರ್ಗದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಲ್ಲಿ, ಅಂತಹ 
ಮನವಿಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. 
ಮೇಲೆ ಅನುದಾನಕ್ಕೆ ಒಳಪಡಿಸಿರುವ ವೈಕುಂಠ ಬಾಳಿಗಾ ಕಾನೂನು ಕಾಲೇಜು, ಉಡುಪಿ ವೇತನಾನುದಾನದ ವೆಚ್ಚವನ್ನು ಕಾನೂನು ಇಲಾಖೆಯ ಲೆಕ್ಕ 
ಶೀರ್ಷಿಕೆ ಸಂಖ್ಯೆ: 2014-00-105-0-15 Private Aided Law Colleges-101-Grant-in aid Schemes (Plan) ರಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 58 ವೆಚ್ಚ-10/2015, ದಿನಾಂಕ: 03.06.2015ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ಮಹೇಂದ್ರ, 
PR. 553 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.100 ಕಾನೂನು ಇಲಾಖೆ. (ಮಾನವ ಹಕ್ಕುಗಳು) 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


